RNI No. KARBIL / 2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


18 


ಬೆಂಗಳೂರು, ಗುರುವಾರ, ಫೆಬ್ರವರಿ ೨೧, ೨೦೧೩ ( ಫಾಲ್ಗುಣ ೨ , ಶಕ ವರ್ಷ ೧೯೩೪) | 
Bangalore , Thursday , February 21, 2013 ( Phalguna 2, Shaka Varsha 1934 ) 


Bad 


ಸಂಚಿಕೆ ೮ 
Issue 8 


ಭಾಗ - ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ , ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು- 18, 

ದಾವಾ ಸಂಖ್ಯೆ ಜೆಆರ್‌ಬಿ / ಡಿಐಎಸ್ / 498 /1996 - 97 

ಆದೇಶ ದಿನಾಂಕ 17ನೇ ಸೆಪ್ಟೆಂಬರ್ 2012 


ವಾದಿ 


ವ್ಯವಸ್ಥಾಪಕ ನಿರ್ದೇಶಕರು, 
ಬಿಡಿ ಅಂಡ್ ಬಿಆರ್‌ಆರ್‌ಡಿಸಿಸಿ ಬ್ಯಾಂಕ್ ನಿ ., 
ಚಾಮರಾಜಪೇಟೆ, ಬೆಂಗಳೂರು- 560018 . 


3 . 


ಪ್ರತಿವಾದಿಗಳು 
ಕಾರ್ಯದರ್ಶಿ , 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31 /2 , 1ನೇ ಮುಖ್ಯ ರಸ್ತೆ , 5ನೇ ಕ್ರಾಸ್ , ಮಾರುತಿ 
ಬಡಾವಣೆ , ಶ್ರೀರಾಮಪುರಂ , ಬೆಂಗಳೂರು- 21. 
ಶ್ರೀ ಶ್ರೀನಿವಾಸ, ಮೇಜರ್ 
ಅಧ್ಯಕ್ಷರು, 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್ , ಮಾರುತಿ 
ಬಡಾವಣೆ , ಶ್ರೀರಾಮಪುರಂ , ಬೆಂಗಳೂರು- 21 . 
ಶ್ರೀ ಜಿ . ಪ್ರಶಾಂತ, ಮೇಜರ್, 
ಕಾರ್ಯದರ್ಶಿ , 

ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ವಿರುದ್ದ ನಂ . 31/2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್ , ಮಾರುತಿ 

ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21, 
4. ಶ್ರೀ ಕೆ. ಮುತ್ತುರಾಜ್ , ಮೇಜರ್‌, 

ಉಪಾಧ್ಯಕರು, 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2, 1ನೇ ಮುಖ್ಯ ರಸ್ತೆ , 5ನೇ ಕ್ರಾಸ್ , ಮಾರುತಿ 

ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು- 21. 
5. ಶ್ರೀ ಆರ್. ಕುಮಾರ್, ಮೇಜರ್‌, 

ನಿರ್ದೇಶಕರು 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್, ಮಾರುತಿ 

ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21. 
( ೪೧೩ ) 


೪೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 


ಭಾಗ - ೩ 


6. ಶ್ರೀ ಬಿ . ವಿ . ಪ್ರವೀಣ್ ಕುಮಾರ್ , ಮೇಜರ್, 

ನಿರ್ದೇಶಕರು 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್ , ಮಾರುತಿ 
ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು-21. 
ಶ್ರೀ ಟಿ . ಎಂ . ನಾಗರಾಜ್, ಮೇಜರ್, 
ನಿರ್ದೇಶಕರು 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2, 1ನೇ ಮುಖ್ಯ ರಸ್ತೆ , 5ನೇ ಕ್ರಾಸ್, ಮಾರುತಿ 

ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21 . 
8. ಶ್ರೀ ಹೆಚ್ . ಆರ್. ಸುರೇಶ್, ಮೇಜರ್, 

ನಿರ್ದೇಶಕರು 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31 /2 , 1ನೇ ಮುಖ್ಯ ರಸ್ತೆ , 5ನೇ ಕ್ರಾಸ್ , ಮಾರುತಿ 
ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21. 
ಶ್ರೀ ಪಿ .ಎಸ್ . ಹರಿಯಣ್ಣ ಗೌಡ, ಮೇಜರ್, 
ನಿರ್ದೇಶಕರು 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯ ರಸ್ತೆ , 5ನೇ ಕ್ರಾಸ್ , ಮಾರುತಿ 

ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21 . 
10. ಶ್ರೀ ಪಿ. ಎಸ್ . ಪಾಪಣ್ಣ , ಮೇಜರ್‌, 

ನಿರ್ದೇಶಕರು 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2, 1ನೇ ಮುಖ್ಯ ರಸ್ತೆ , 5ನೇ ಕ್ರಾಸ್, ಮಾರುತಿ 

ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು- 21. 
11 . ಶ್ರೀಮತಿ ಟಿ .ಎಸ್. ಯಶೋಧ, ಮೇಜರ್‌, 

ನಿರ್ದೇಶಕರು 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31 /2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್ , ಮಾರುತಿ 

ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು- 21. 
12. ಶ್ರೀ ವಿ . ಆನಂದ, ಮೇಜರ್, 

ನಿರ್ದೇಶಕರು 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31 /2 , 1ನೇ ಮುಖ್ಯ ರಸ್ತೆ , 5ನೇ ಕ್ರಾಸ್ , ಮಾರುತಿ 

ಬಡಾವಣೆ , ಶ್ರೀರಾಮಪುರಂ, ಬೆಂಗಳೂರು- 21. 
13. ಶ್ರೀ ಸೋಮಸುಂದರ, ಮೇಜರ್ , 

ನಿರ್ದೇಶಕರು 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯ ರಸ್ತೆ, 5ನೇ ಕ್ರಾಸ್, ಮಾರುತಿ 

ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21. 
14. ಶ್ರೀ ಹೆಚ್ . ಬಿ . ಉಮೇಶ್, 

( ಪೌತಿ) ಅವರ ವಾರಸುದಾರರು 
14 .1ಎ , ಶ್ರೀಮತಿ ಹೆಚ್ . ಎಸ್. ಹರಿಣಿ, 
ಕೋಂ : ಲೇಟ್ 
ಹೆಚ್. ಬಿ . ಉಮೇಶ್, 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 


೪೧೫ 


1ಬಿ. ಶ್ರೀ ಕೀರ್ತಿ ಕಂದಾ, 
ಬಿನ್ : ಲೇಟ್ : ಹೆಚ್. ಬಿ . ಉಮೇಶ್, 
1ಸಿ, ಶ್ರೀ ಚರಣ್ , 
ಬಿನ್ : ಲೇಟ್ : ಹೆಚ್. ಬಿ. ಉಮೇಶ್, 
ವಿಳಾಸ : 
ನಂ . 112, ಐ . ಸಿ .ಎಸ್. ಸಿ . ಮೇನ್ ರೋಡ್, 

ನಾಗರಭಾವಿ , ಬೆಂಗಳೂರು- 72 . 
15. ಶ್ರೀ ನಾರಾಯಣ ಗೌಡ, ಮೇಜರ್, 

ಬಿನ್ ಪುಟ್ಟೇಗೌಡ, ಮಾಜಿ ಅಧ್ಯಕ್ಷರು ಹಾಗೂ ಈಗಿನ 
ನಿರ್ದೇಶಕರು, ಬಿಡಿ ಅಂಡ್ ಬಿಆರ್‌ಆರ್‌ಡಿಸಿಸಿ ಬ್ಯಾಂಕ್ ನಿ., 
ಕೆರೆಲಾಲುಸಂದ್ರ, ಮಳಗಳು ಪೋಸ್ಟ್, ಕಸಬಾ ಹೋಬಳಿ, 
ಕನಕಪುರ ತಾಲ್ಲೂಕು, ಬೆಂಗಳೂರು ( ಗ್ರಾಮಾಂತರ) ಜಿಲ್ಲೆ. 
ಶ್ರೀ ಎಸ್ . ಜಿ. ಚೆಲುವಯ್ಯ , ಮೇಜರ್, ಮಾಜಿ 
ಉಪಾಧ್ಯಕ್ಷರು , ಬಿಡಿ ಅಂಡ್ ಬಿಆರ್‌ಆರ್‌ಡಿಸಿಸಿ ಬ್ಯಾಂಕ್ ನಿ., 
ಸೊಂಡೆಕೊಪ್ಪ, ಸೊಂಡೆಕೊಪ್ಪ ಪೋಸ್ಟ್, ನೆಲಮಂಗಲ 

ತಾಲ್ಲೂಕು, ಬೆಂಗಳೂರು ( ಗ್ರಾಮಾಂತರ) ಜಿಲ್ಲೆ . 
17 . ಶ್ರೀ ವಿ. ಚನ್ನಪ್ಪ, ಮೇಜರ್, ( ಮೃತಪಟ್ಟಿರುತ್ತಾರೆ) ಮಾಜಿ 

ನಿರ್ದೇಶಕರು, ಬಿಡಿ ಅಂಡ್ ಬಿಆರ್‌ಆರ್‌ಡಿಸಿಸಿ ಬ್ಯಾಂಕ್ ನಿ., 
ನೆರಳಘಟ್ಟ , ಅಣಬೆ ಪೋಸ್ಟ್, ದೊಡ್ಡಬಳ್ಳಾಪುರ ತಾಲ್ಲೂಕು, 

ಬೆಂಗಳೂರು ( ಗ್ರಾಮಾಂತರ) ಜಿಲ್ಲೆ. 
18. ಶ್ರೀ ಎ. ನರಸಿಂಹಯ್ಯ , ಮೇಜರ್‌, ಮಾಜಿ ನಿರ್ದೇಶಕರು, 

ಬಿಡಿ ಅಂಡ್ ಬಿಆರ್‌ಆರ್‌ಡಿಸಿಸಿ ಬ್ಯಾಂಕ್ ನಿ., ಗಂಟಿಗಾನಹಳ್ಳಿ 
ಪೋಸ್ಟ್, ಕುರುವೇಕೆರೆ, ದೊಡ್ಡಬಳ್ಳಾಪುರ ತಾಲ್ಲೂಕು, 

ಬೆಂಗಳೂರು ( ಗ್ರಾಮಾಂತರ) ಜಿಲ್ಲೆ . 
19 . ಶ್ರೀ ಎನ್.ಎಸ್. ನರಸೇಗೌಡ, ಮೇಜರ್‌, ಮಾಜಿ 

ನಿರ್ದೇಶಕರು, ಬಿಡಿ ಅಂಡ್ ಬಿಆರ್‌ಆರ್‌ಡಿಸಿಸಿ ಬ್ಯಾಂಕ್ ನಿ., 
ನಂ . 692 , ಎ 8ನೇ ಮೇನ್, 3ನೇ ಸ್ಟೇಜ್, 3ನೇ ಬ್ಲಾಕ್ , 

ಬಸವೇಶ್ವರನಗರ , ಬೆಂಗಳೂರು- 79 . 
20 . ಶ್ರೀ ಬಿ. ರಾಮಿ ರೆಡ್ಡಿ, ಮೇಜರ್‌ ಮಾಜಿ ನಿರ್ದೇಶಕರು, ಬಿಡಿ 

ಅಂಡ್ ಬಿಆರ್‌ಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ .124, ಎ 
ಸ್ಟೋರ್, 26ನೇ ಕ್ರಾಸ್, 6ನೇ ಬ್ಲಾಕ್ , ಜಯನಗರ, 

ಬೆಂಗಳೂರು- 20 . 
21 . ಶ್ರೀ ಕೆ. ಟಿ. ವೆಂಕಟಸ್ವಾಮಿ ಮೇಜರ್‌, ಮಾಜಿ ಶಾಖಾ 

ವ್ಯವಸ್ಥಾಪಕರು ( ನಿವೃತ್ತ) ಕೇಂದ್ರ ಕಛೇರಿ ಶಾಖೆ, ಬಿಡಿ ಅಂಡ್ 
ಬಿಆರ್‌ಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ . 1013 ಇ, 
ಮೂಕಾಂಬಿಕ ಎ .ಆರ್ . ಅವೆನ್ಯೂ , ನ್ಯೂ ತಿಪ್ಪಸಂದ್ರ, 

ಬೆಂಗಳೂರು- 75. 
22 . ಶ್ರೀ ಎಂ . ಹೊನ್ನಲಿಂಗೇಗೌಡ, ಮೇಜರ್‌, ಮಾಜಿ ಶಾಖಾ 

ವ್ಯವಸ್ಥಾಪಕರು, ಬಿಡಿ ಅಂಡ್ ಬಿಆರ್‌ಆರ್‌ಡಿಸಿಸಿ ಬ್ಯಾಂಕ್ ನಿ., 
ಯಶವಂತಪುರ ಶಾಖೆ, ನಂ . 464, 10ನೇ ಇ ಮೇನ್ 
ರೋಡ್, 6ನೇ ಬ್ಲಾಕ್ , ರಾಜಾಜಿನಗರ , ಬೆಂಗಳೂರು- 10 
23. ಶ್ರೀ ರಾಮಾಂಜನಪ್ಪ, ಮೇಜರ್‌ ಶಾಖಾ ಸೂಪರ್‌ವೈಸರ್‌, 

(ಅಂಡರ್ ಸಸ್ಪೆನ್‌ಷನ್) ಬಿಡಿ ಅಂಡ್ ಬಿಆರ್‌ಆರ್‌ಡಿಸಿಸಿ 
ಬ್ಯಾಂಕ್ ನಿ ., ಯಶವಂತಪುರ ಶಾಖೆ, ನಂ . 464, 10ನೇ ಇ 
ಮೇನ್ ರೋಡ್, 6ನೇ ಬ್ಲಾಕ್ , ರಾಜಾಜಿನಗರ, 
ಬೆಂಗಳೂರು- 10 


೪೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 


ಭಾಗ - ೩ 


24 . ಶ್ರೀ ರಾಮಕೃಷ್ಣ, ಮೇಜರ್‌ ಶಾಖಾ ವ್ಯವಸ್ಥಾಪಕರು, ( ಅಂಡರ್ 

ಸಸ್ಪೆನ್‌ಷನ್) ಬಿಡಿ ಅಂಡ್ ಬಿಆರ್‌ಆರ್‌ಡಿಸಿಸಿ ಬ್ಯಾಂಕ್ ನಿ., 
( ಪ್ಲಾನಿಂಗ್ & ಡೆವಲಪ್‌ಮೆಂಟ್ ಶಾಖೆ) ನಂ . 221 , 5ನೇ 
ಕ್ರಾಸ್ , 1ನೇ ಮೇನ್, 1ನೇ ಹಂತ , ಕೆ.ಹೆಚ್. ಬಿ. ಕಾಲೋನಿ., 

ಬಸವೇಶ್ವರನಗರ, ಬೆಂಗಳೂರು- 79 . 
25. ಶ್ರೀ ರಂಗರಾಜು, ಜೂನಿಯರ್‌ ಅಸಿಸ್ಟೆಂಟ್, ಬಿಡಿ ಅಂಡ್ 

ಬಿಆರ್‌ಆರ್‌ಡಿಸಿಸಿ ಬ್ಯಾಂಕ್ ನಿ., ಯಶವಂತಪುರ ಶಾಖೆ, 
ನಂ . 466 , 8ನೇ ಕ್ರಾಸ್ , 6ನೇ ಬ್ಲಾಕ್ , ಮಹಾಲಕ್ಷ್ಮೀ 

ಲೇಔಟ್ , ಬೆಂಗಳೂರು- 86 
26 . ಶ್ರೀ ಎ. ಸಿ. ಲಕ್ಷ್ಮೀಕಾಂತ , ಕ್ಯಾಶಿಯರ್, ಬಿಡಿ ಅಂಡ್ 
- ಬಿಆರ್‌ಆರ್‌ಡಿಸಿಸಿ ಬ್ಯಾಂಕ್ ನಿ., ಯಶವಂತಪುರ ಶಾಖೆ, 
- ನಂ . 96, ಕಿರಣ್ ನಿಲಯ , 3ನೇ ಮೇನ್ ರೋಡ್, 
- ಸರಸ್ವತಿಪುರ, ನಂದಿನಿ ಲೇಔಟ್, ಬೆಂಗಳೂರು- 96 

ಶ್ರೀ ಹೆಚ್ .ಎಲ್. ಶಿವಕುಮಾರ್‌, ಬಿನ್ ಲಕ್ಷಣಗೌಡ, 
ಜೂನಿಯರ್ ಅಸಿಸ್ಟೆಂಟ್, ಬಿಡಿ ಅಂಡ್ ಬಿಆರ್‌ಆರ್‌ಡಿಸಿಸಿ 
ಬ್ಯಾಂಕ್ ನಿ ., ಕೇಂದ್ರ ಕಛೇರಿ, ನಂ . 32 , 3ನೇ ಕ್ರಾಸ್, 
ವಿಠಲನಗರ, ಚಾಮರಾಜಪೇಟೆ, ಬೆಂಗಳೂರು-18. 
ಶ್ರೀ ಬಿ .ಎಸ್. ಅನಂತಮೂರ್ತಿ , ಪ್ರೋ || ಶ್ರೀಲಕ್ಷ್ಮೀ ಸಿಲ್ಕ್ 

ವೀವಿಂಗ್ ಪ್ಯಾಕ್ಟರಿ , ಶ್ರೀರಾಮಪುರಂ, ಬೆಂಗಳೂರು. 
29. ಶ್ರೀ ಬಿ.ಎಸ್ . ವೆಂಕಟೇಶ್, ನಂ . 45 /1, 11ನೇ ಕ್ರಾಸ್ , 7ನೇ 

ಮೇನ್, ಶ್ರೀರಾಮಪುರಂ, ಬೆಂಗಳೂರು. 
ಶ್ರೀ ಎಸ್. ಜಿ . ಗುಪ್ತಾ, ಕೇ . ನವಕರ್ನಾಟಕ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ ., ನಂ . 31 /2 , 1ನೇ ಮುಖ್ಯ ರಸ್ತೆ, 
5ನೇ ಕ್ರಾಸ್, ಮಾರುತಿ ಬಡಾವಣೆ, ಶ್ರೀರಾಮಪುರಂ , 

ಬೆಂಗಳೂರು- 21. 
“1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103ರ ರೀತ್ಯಾ ಸ್ಥಿರಾಸ್ತಿಯನ್ನು ಆದೇಶಕ್ಕೆ ಮುನ್ನ ಜಪ್ತಿ ನೋಟೀಸನ್ನು ಸ್ಥಿರೀಕರಿಸಿರುವ 

ಆದೇಶ”” 
ಪ್ರಸ್ತಾವನೆ : 

1. ವಾದಿಯು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70 ರಡಿ ದಾವಾ ಅರ್ಜಿಯನ್ನು ಸಲ್ಲಿಸಿ 1 ರಿಂದ 30 ನೇ 
ಪ್ರತಿವಾದಿಗಳಿಂದ ರೂ . 4,36 ,78,537/ - ( ರೂ . ನಾಲ್ಕು ಕೋಟಿ ಮೂವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರ ಐದು ನೂರ ಮೂವತ್ತೇಳು ಮಾತ್ರ) ಗಳು 
ಹಾಗೂ ಈ ಮೊತ್ತಕ್ಕೆ ದಿನಾಂಕ 24 - 05 -1996 ರಿಂದ ಸಾಲಿಯಾನ ಶೇ . 22 % ರಷ್ಟು ಬಡ್ಡಿ ದರದಂತೆ ಅಸಲು ಮತ್ತು ಬಡ್ಡಿ ವಸೂಲಾತಿಗಾಗಿ ದಾವೆಯನ್ನು 
ಹೂಡಿರುತ್ತಾರೆ. ಈ ದಾವೆಯನ್ನು ವಿಚಾರಣೆಗೆ ತೆಗೆದುಕೊಂಡು, ವಿಚಾರಣೆ ನಡೆಸಲಾಗುತ್ತಿದೆ. ಪ್ರಕರಣದ ವಿಚಾರಣಾ ಹಂತದಲ್ಲಿ ವಾದಿಯು ದಿನಾಂಕ 30 
01- 2012 ರಂದು ಪ್ರಮಾಣ ಪತ್ರದೊಂದಿಗೆ ಕಲಂ 103 ರಡಿ ಅರ್ಜಿಯನ್ನು ಸಲ್ಲಿಸಿ 15ನೇ ಪ್ರತಿವಾದಿ ಮಕ್ಕಳ ಹೆಸರಿಗೆ ಇರುವ ಸ್ಥಿರಾಸ್ತಿಯನ್ನು ಆದೇಶ 
ಪೂರ್ವ ಜಪ್ತಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 

- 2, ವಾದಿಯು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ರಡಿಯಲ್ಲಿ ಪ್ರಮಾಣ ಪತ್ರದೊಂದಿಗೆ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಪುರಸ್ಕರಿಸಿ 
ಈ ಪ್ರಕರಣದ 15ನೇ ಪ್ರತಿವಾದಿಗೆ ಸೇರಿದ ಸ್ಥಿರಾಸ್ತಿಯನ್ನು ಷರತ್ತಿಗೆ ಒಳಪಟ್ಟು ಜಪ್ತಿ ಮಾಡಿ ದಿನಾಂಕ 30 - 01 - 2012 ರಂದು ಆದೇಶಿಸಲಾಗಿತ್ತು. ಈ 
ಆದೇಶದಲ್ಲಿ ಜಪ್ತಿಗೊಳಪಟ್ಟ ಸ್ಥಿರಾಸ್ತಿಯನ್ನು ಆದೇಶದಿಂದ ಮುಕ್ತಗೊಳಿಸಲು ಇಚ್ಚಿಸಿದಲ್ಲಿ ಅವಶ್ಯಕವಿರುವ ನಗದು ಭದ್ರತೆಯನ್ನು ವಾದಿ ಬ್ಯಾಂಕಿನ ಅಮಾನತ್ತು 
ಖಾತೆಗೆ ಆದೇಶ ಹೊರಡಿಸಿದ ದಿನಾಂಕದಿಂದ 30 ದಿವಸದೊಳಗಾಗಿ ಪಾವತಿಸಿ ಅಧಿಕೃತ ಚಲನ್ / ರಸೀತಿಯನ್ನು ಸಲ್ಲಿಸದೇ ಇದ್ದಲ್ಲಿ ದಿನಾಂಕ 30 - 01 - 2012 
ರಲ್ಲಿ ಆದೇಶಪೂರ್ವಕ ಜಪ್ತಿ ಮಾಡಲಾಗಿದ್ದ ನೋಟೀಸಿನಲ್ಲಿ ತಿಳಿಸಿದ್ದ ಷೆಡ್ಯೂಲ್ ಸ್ವತ್ತನ್ನು ಸ್ಥಿರೀಕರಿಸುವ ಬಗ್ಗೆ 15ನೇ ಪ್ರತಿವಾದಿಗೆ ತಿಳಿಸಲಾಗಿತ್ತು. ಆದರೆ 
15ನೇ ಪ್ರತಿವಾದಿಯು ತನಗೆ ಮತ್ತು ತನ್ನ ಹೆಂಡತಿ ಮತ್ತು ಮಗನ ಹೆಸರಿಗೆ ಸೇರಿದ ಸ್ಥಿರಾಸ್ತಿ ಜಪ್ತಿ ಆದೇಶವನ್ನು ಈ ನ್ಯಾಯಾಲಯವು ದಿನಾಂಕ 16 - 12 
2011 ರಂದು ಯಾವುದೇ ನೋಟೀಸನ್ನು ನೀಡದೆ ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಲಾಗಿದೆ ಎಂದು ಈ ಆದೇಶವು ತಮ್ಮನ್ನು ಸಮರ್ಥಿಸಿಕೊಳ್ಳಲು ಅವಕಾಶ 
ನೀಡದೇ ಹೊರಡಿಸಿರುವ ಆದೇಶವೆಂದು ಈ ಆದೇಶವನ್ನು ಗೌರವ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ 400 -402 /2012 ( ಸಿಎಸ್ 
ಆರ್‌ಇಎಸ್) ರಲ್ಲಿ ಪ್ರಶ್ನಿಸಿರುತ್ತಾರೆ. ಈ ಅರ್ಜಿಯನ್ನು ವಿಚಾರಣೆ ಮಾಡಿದ ಗೌರವ ಉಚ್ಚ ನ್ಯಾಯಾಲಯವು ದಿನಾಂಕ 09 - 01 -2012 ರಂದು ಆದೇಶವನ್ನು 
ಹೊರಡಿಸಿ ರಿಟ್ ಅರ್ಜಿದಾರರು ಹಾಗೂ ಈ ಪ್ರಕರಣದ 15ನೇ ಪ್ರತಿವಾದಿಗೆ ದಿನಾಂಕ 20 - 01 - 2012 ರಂದು ಈ ನ್ಯಾಯಾಲಯದ ಮುಂದೆ ಹಾಜರಾಗ 
ಸೂಚಿಸಿರುತ್ತಾರೆ . ಅಲ್ಲದೇ ರಿಟ್ ಅರ್ಜಿದಾರರು ಹಾಗೂ 15ನೇ ಪ್ರತಿವಾದಿ ಮತ್ತು ಅವರ ಪತ್ನಿ ಶ್ರೀಮತಿ ಆರ್. ಲಕ್ಷ್ಮಿ ಹಾಗೂ ಎನ್ . ಅಭಿಜಿತ್ ರವರು 
ಗೌರವ ಉಚ್ಚ ನ್ಯಾಯಾಲಯದಲ್ಲಿ ಆದೇಶಪೂರ್ವ ಜಪ್ತಿ ನೋಟೀಸಿನಲ್ಲಿ ತಿಳಿಸಿರುವ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದೇ ಇರುವ ಬಗ್ಗೆ ಗೌರವ ಉಚ್ಚ 
ನ್ಯಾಯಾಲಯದಲ್ಲಿ ಈ ಕೆಳಕಂಡಂತೆ ನಿವೇದಿಸಿರುತ್ತಾರೆ . 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


೪೧೭ 


"He also submitted that the petitioners will not alienate the properties referred 
to in the impugned order at Annexure-A till 20 -01-2012. The said submission is taken 

as an undertaking of the petitioners and the sameis placed on record ." 
ಮೇಲಿನ 15ನೇ ಪ್ರತಿವಾದಿಯು ಗೌರವ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರುವ ಮನವಿಯ ಆಧಾರ ಗೌರವ ಉಚ್ಚ ನ್ಯಾಯಾಲಯವು ರಿಟ್ 
ಅರ್ಜಿಯನ್ನು ಪುರಸ್ಕರಿಸಿ ಪ್ರಶ್ನಿತ ಆದೇಶ ದಿನಾಂಕ 16 - 11- 2011 ನ್ನು ರದ್ದುಪಡಿಸಿ ರಿಟ್ ಅರ್ಜಿಯ 1ನೇ ಪ್ರತಿವಾದಿಯಾದ ಈ ನ್ಯಾಯಾಲಯಕ್ಕೆ ಉಭಯ 
ಪಕ್ಷಗಾರರ ಆಗ್ರಹಣೆಗಳನ್ನು ಮುಕ್ತವಾಗಿರಿಸಿ ಪ್ರಕರಣವನ್ನು ಕಾನೂನು ರೀತ್ಯಾ ಇತ್ಯರ್ಥಪಡಿಸಲು ಆದೇಶಿಸಿರುತ್ತದೆ. 

ಗೌರವ ಉಚ್ಚ ನ್ಯಾಯಾಲಯದ ಆದೇಶದಂತೆ ವಾದಿಯು ಕಲಂ 103 ರಲ್ಲಿ 15ನೇ ಪ್ರತಿವಾದಿ ಮತ್ತು ಅವರ ಪತ್ನಿ ಹಾಗೂ ಮಗ ರವರಿಗೆ 
ಸೇರಿದ ಸ್ಥಿರಾಸ್ತಿಯನ್ನು ಆದೇಶಪೂರ್ವ ಜಪ್ತಿ ಮಾಡುವ ಸಲುವಾಗಿ ಸಲ್ಲಿಸಿದ್ದ ಅರ್ಜಿ ಆಧರಿಸಿ ವಿಚಾರಣೆಯನ್ನು ಮಾಡಲಾಗಿದೆ. ಈ ಬಗ್ಗೆ ವಾದಿ ಪರ 
ವಕೀಲರು ದಿನಾಂಕ 24 -02 - 2012 ಮತ್ತು 09 - 04 - 2012ರ ಲಿಖಿತ ತಕರಾರು ಮತ್ತು ಹೆಚ್ಚುವರಿ ಲಿಖಿತ ತಕರಾರುಗಳನ್ನು ಪರಾಮರ್ಶಿಸಲಾಗಿದೆ. ಇದಕ್ಕೆ 
ಪ್ರತಿಯಾಗಿ ವಾದಿಯು ಸಲ್ಲಿಸಿರುವ ವಾದವನ್ನು ಸಹ ಆಲಿಸಲಾಗಿದೆ. 

_ 15ನೇ ಪ್ರತಿವಾದಿಯು ಈ ದಾವಾ ಪ್ರಕರಣದಲ್ಲಿ ಕೇಂ ಮಾಡಿರುವ ಮೊತ್ತಕ್ಕೆ ಸಂಬಂಧಿಸಿದಂತೆ ಆದೇಶಪೂರ್ವ ಜಪ್ತಿ ನೋಟೀಸಿನಲ್ಲಿ ತಿಳಿಸಿರುವ 
ಸ್ಥಿರಾಸ್ತಿಯನ್ನು ದಿನಾಂಕ 20 - 01 - 2012 ರವರೆಗೆ ಪರಭಾರೆ ಮಾಡದೇ ಇರುವ ಬಗ್ಗೆ ಗೌರವ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದ್ದ ಸಬ್ ಮಿಷನ್ ಅನ್ನು 
ಗೌರವ ಉಚ್ಚ ನ್ಯಾಯಾಲಯವು ಅಂಡರ್‌ಟೇಕನ್ ಆಗಿ ಪರಿಗಣಿಸಿ ಕಡತದಲ್ಲಿ ದಾಖಲಿಸಿರುತ್ತದೆ. ಈ ಅಂಶಕ್ಕೆ ಒಳಪಟ್ಟು ವಾದಿ ಸಲ್ಲಿಸಿರುವ ಕಲಂ 103ರ 
ಅರ್ಜಿ ವಿಚಾರಣೆಯಲ್ಲಿ 15ನೇ ಪ್ರತಿವಾದಿಯು ಈ ದಾವಾ ಪ್ರಕರಣದ ಕ್ಲೀಂ ಮೊತ್ತಕ್ಕೆ ಭಾಗಿತ್ವವನ್ನು ಮತ್ತು ಜವಾಬ್ದಾರಿಯನ್ನು ಹೊಂದಿರುವ ಬಗ್ಗೆ 
ನಿರ್ಣಯಿಸಲು ಇನ್ನು ಉಭಯ ಪಕ್ಷಗಾರರ ವಿಚಾರಣೆ ಅತ್ಯಗತ್ಯವಿರುವ ಕಾರಣ ಒಂದು ವೇಳೆ 15ನೇ ಪ್ರತಿವಾದಿ ವಿರುದ್ದ ಕ್ಲೀಂ ಮೊತ್ತ ಸಾಬೀತಾದಲ್ಲಿ 15ನೇ 
ಪ್ರತಿವಾದಿಯು ತನಗೆ ಸೇರಿದ ಸಮಸ್ತ ಆಸ್ಥಿಗಳನ್ನು ಪರಭಾರೆ ಮಾಡಿದಲ್ಲಿ ವಾದಿ ಕ್ಲೀಂ ಮಾಡಿರುವ ಮೊತ್ತ ವಸೂಲು ಮಾಡಲು ಕಷ್ಟ ಸಾಧ್ಯವಾಗದ 
ಸಂದರ್ಭ ಒದಗಿಬರುವ ಸಾಧ್ಯತೆ ಮನಗಂಡು ಮುಖ್ಯವಾಗಿ 15ನೇ ಪ್ರತಿವಾದಿಯು ದಿನಾಂಕ 24 - 02 - 2012 ಮತ್ತು 09.04 .2012 ರ ಲಿಖಿತ ವಾದಗಳಲ್ಲಿ 
ತಿಳಿಸಿರುವಂತೆ ತನ್ನ ಪತ್ನಿಯ ಹೆಸರಿನ ಜಪ್ತಿ ಮಾಡಿರುವ ಸ್ಥಿರಾಸ್ತಿಯು ಸ್ವಯಾರ್ಜಿತವಾಗಿರುತ್ತದೆ ಹಾಗೂ ನನ್ನ ಮಗ ಈ ಪ್ರಕರಣದ ಪ್ರತಿವಾದಿಯಾಗದೇ 
ಇರುವ ಹಿನ್ನೆಲೆಯಲ್ಲಿ ಆತನ ಹೆಸರಿನಲ್ಲಿರುವ ಆಸ್ತಿಯನ್ನು ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಲು ಅವಕಾಶವಿಲ್ಲ ಎಂದಿರುವ ಆಗ್ರಹಣೆಯನ್ನು 
ಪರಿಶೀಲಿಸಲಾಗಿದೆ , ಆದರೆ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ ( 9) ರ ಅವಕಾಶಗಳಂತೆ 15ನೇ ಪ್ರತಿವಾದಿಯ ವಾರಸ್ಸುದಾರರ ವಿರುದ್ಧವೂ ಸಹ 
ದಾವೆಯನ್ನು ಹೂಡುವ ಅವಕಾಶವಿರುತ್ತದೆ. ಈ ಅಂಶಗಳನ್ನು ಸಹ ಪರಾಮರ್ಶಿಸಿ ಮುಖ್ಯವಾಗಿ 15ನೇ ಪ್ರತಿವಾದಿಯು ಗೌರವ ಉಚ್ಚ ನ್ಯಾಯಾಲಯದಲ್ಲಿ 
ಸಲ್ಲಿಸಿರುವ ಸಬ್ ಮಿಷನ್‌ನನ್ನು ಈ ಹಂತದ ವಿಚಾರಣೆಯಲ್ಲಿ ಪರಿಗಣಿಸಿ ಈ ದಾವಾ ಪ್ರಕರಣ ಇತ್ಯರ್ಥವಾಗುವವರೆಗೆ 15ನೇ ಪ್ರತಿವಾದಿ ಮತ್ತು ಅವರ ಪತ್ನಿ 
ಹಾಗೂ ಮಗನ ಹೆಸರಿಗಿರುವ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ ಆದೇಶಿಸುವುದು ಸೂಕ್ತವೆಂದು ಅಭಿಪ್ರಾಯಕ್ಕೆ ಬಂದು ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ. 

ಆದೇಶ 
ಮೇಲೆ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 ಮತ್ತು ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ ಸಂ . ಸಿಓ / 39 / ಸಿಎಂಎಲ್/2010 , ದಿನಾಂಕ 17 - 02 - 2011 ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ಭೀಮಸೇನ ಬಂಕದ, 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 15ನೇ ಪ್ರತಿವಾದಿಯು ಗೌರವ ಉಚ್ಚ ನ್ಯಾಯಾಲಯದಲ್ಲಿ 
ದಾಖಲಿಸಿದ್ದ ರಿಟ್ ಅರ್ಜಿ ಸಂಖ್ಯೆ 400 - 402/2012 ( ಸಿಎಸ್ -ಆರ್‌ಇಎಸ್) ರಲ್ಲಿ ಸ್ವತಃ ಸಲ್ಲಿಸಿರುವ ಸಬ್‌ಮಿಷನ್ ರಂತೆ ತನ್ನ ಮತ್ತು ತನ್ನ ಪತ್ನಿಯಾದ 
ಶ್ರೀಮತಿ ಆರ್ . ಲಕ್ಷ್ಮಿ ಹಾಗೂ ಮಗನಾದ ಶ್ರೀ ಎನ್. ಅಭಿಜಿತ್‌ರವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ದಿನಾಂಕ 20 - 01 - 2012 ರವರೆಗೆ ಪರಭಾರೆ 
ಮಾಡದಿರಲು ನೀಡಿರುವ ಒಪಿಗೆಯನ್ನೇ ಈ ವಿಚಾರಣೆಯಲ್ಲೂ ಸಹ ಅಳವಡಿಸುವುದು ಸೂಕ್ತವೆಂದು ಹಾಗೂ ವಾದಿಯು ಸಲ್ಲಿಸಿರುವ ಕಲಂ 103ರ 
ಅರ್ಜಿಯಲ್ಲಿ 15ನೇ ಪ್ರತಿವಾದಿಗೆ ಸೇರಿದ ಸ್ಥಿರಾಸ್ತಿಯನ್ನು ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಲು ಕೋರಿರುವುದನ್ನು ಪುರಸ್ಕರಿಸಿ ಈ ಬಗ್ಗೆ ಈಗಾಗಲೇ 15ನೇ 
ಪ್ರತಿವಾದಿಗೆ ಕಲಂ 103ರಡಿ ನೀಡಲಾಗಿದ್ದ ನೋಟೀಸು ಆಧರಿಸಿ 15ನೇ ಪ್ರತಿವಾದಿಯು ಸೂಕ್ತ ನಗದು ಭದ್ರತೆ ನೀಡದ ಕಾರಣ 15ನೇ ಪ್ರತಿವಾದಿ ಮತ್ತು 
ಅವರ ಕುಟುಂಬಕ್ಕೆ ಸೇರಿದ ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಈ ಪ್ರಕರಣದ ಅಂತಿಮ ತೀರ್ಪು ನೀಡುವವರೆಗೆ ಪರಭಾರೆಯಾಗದಂತೆ 
ಜಾರಿಯಲ್ಲಿರಲು ಆದೇಶ ಹೊರಡಿಸಿರುತ್ತೇನೆ. 

ಮುಂದುವರೆದು ವಾದಿಯು ಈ ಪ್ರಕರಣದ ಕೆಲ ಪ್ರತಿವಾದಿಗಳಿಗೆ ಸೇರಿದ ಸ್ಥಿರಾಸ್ತಿಗಳನ್ನು ಕಲಂ 103ರಡಿ ಆದೇಶಕ್ಕೆ ಪೂರ್ವ ಜಪ್ತಿಗೆ 
ಕೋರಿರುವುದನ್ನು ನ್ಯಾಯಾಲಯವು ಗಮನಿಸಿದ್ದು ಬಾಕಿ ಪ್ರತಿವಾದಿಗಳ ಆಸ್ಟಿಗಳ ವಿವರಗಳನ್ನು ನ್ಯಾಯಾಲಯಕ್ಕೆ ತರದೆ ಹಾಗೂ ಆದೇಶ ಪೂರ್ವ ಜಪ್ತಿಗೆ 
ಕ್ರಮವಿಡದೆ ಇರುವುದು ಮುಖ್ಯವಾಗಿ ಈ ಪ್ರಕರಣದ 1ನೇ ಪ್ರತಿವಾದಿ ಸಾಲ ಪಡೆದ ಸಂಘದ ಪದಾಧಿಕಾರಿಗಳು ಹಾಗೂ ಸಂಬಂಧಪಟ್ಟವರ ಆಸ್ತಿ ಜಪ್ತಿಗೆ 
ಕ್ರಮವಿಟ್ಟಿಲ್ಲದ ಕಾರಣ ಸ್ಥಿರಾಸ್ತಿಗೆ ಜಪ್ತಿಗೆ ಒಳಪಡದ ಪ್ರತಿವಾದಿಗಳಿಗೆ ಸೇರಿದ ಆಸ್ಟಿಗಳ ಆದೇಶಪೂರ್ವ ಜಪ್ತಿ ಮಾಡುವ ಸಲುವಾಗಿ ಅವಶ್ಯಕ 
ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಈ ಆದೇಶ ಹೊರಡಿಸಿದ 03 (ಮೂರು) ತಿಂಗಳ ಒಳಗಾಗಿ ಸಲ್ಲಿಸುವಂತೆ ವಾದಿಗೆ ನಿರ್ದೇಶಿಸಲಾಗಿದೆ ತಪ್ಪಿದಲ್ಲಿ ಈ 
ಆದೇಶವು ತನ್ನಷ್ಟಕ್ಕೆ ತೆರವಾಗುತ್ತದೆ . 

- ಈ ಕೆಳಗೆ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗಳಿಗೆ ಈ ಆದೇಶವು 
ಒಳಪಟ್ಟಿರುತ್ತದೆ. 

ಷೆಡ್ಯೂಲ್ ಆಸ್ತಿ ವಿವರಗಳು 
1. All the piece and parcel of the House property bearing No. 6947/6392,measuring 45 +44 over 2 x 35 ft s with 1000 Sq . ft. 
built up area , situated at Basaveswaranagar, BWSSB West,Kanakapura Town & Taluk , Ramanagara District Bounded . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 


2007 - a 


East by : 


Property belongs Badanahalli Ravi Site and House Property of 
Hombalegowda 


West by : 


Vacant Site property belongs to Asha w /o Deepu 


North by : 


Municipal Road 


South by : 


House property of Ramesh reddy 


2. All the piece and parcel of the agricultural land property bearing Sy No. 247 measuring 4 Acres 02 Guntas, situated at 
Chakanahalli Village, Kasaba Hobli,Kanakapura Taluk Ramanagara District and Bounded on . 


East by : 


Property belongs Honne Gowda S/o Malle Gowda 
Property belongs to Chowdamma w /o Honne Gowda 


West by : 


North by : 


Property belongs to Maraiah 


South by : 


Property belongs to Chowdamma 


3 . All the piece and parcel of the agricultural land property bearing No. Sy. No. 223 measuring 1 Acres 12 Guntas, situated at 
Chakanahalli Village, Kasaba Hobli, Kanakapura Taluk , Ramanagara District and Bounded on . 


East by : 


Property belongs to Narayanagowda S /o Putte Gowda 


West by : 


Property belongs to Putte Gowda s/o Govinda Gowda 


North by : 


Property belongs to Bore Gowda s/o Putte Gowda 


South by : 


Property belongs to Maraiah s/o Putte Gowda 


4 . All the piece and parcel of the agricultural land property bearing No. Sy . No. 36 /2 , measuring 1 Acres 07 Guntas, situated 
at Virupasandra Village , Kasaba Hobli, Kanakapura Taluk , Ramanagara District and Bounded on . 


East by : 


Property belongs to Desi S /o Kempa 


West by : 


Property belongs to Desi S /o Kempa 


North by : 


Property belongs to Narayana Gowda s/o Putte Gowda 


South by : 


Property belongs to Government hill (Gudda ) 


5 . All the piece and parcel of the agricultural land property bearing No. Sy . No. 36 /1, measuring 1 Acres 11 Guntas, situated 
at Virupasandra Village , Kasaba Hobli, Kanakapura Taluk , Ramanagara District and Bounded on . 


East by : 


Property belongs to Desi S /o Kempa 


West by : 


Property belongs to Desi S/o Gulle Gowda 


North by : 


Property belongs to Narayana Gowda s/o Putte Gowda 


South by : 


Property belongs to Government hill (Gudda ) 


6 . All the piece and parcel of the agricultural land property bearing No. Sy . No . 149, measuring 1 Acres 35 Guntas, situated at 
Virupasandra Village, Kasaba Hobli,Kanakapura Taluk , Ramanagara District and Bounded on . 


East by : 


Property belongs to Desi S /o Kempa 


West by : 


Property belongs to Desi Gowda S /o Guli Gowda 


North by : 


Property belongs to Narayana Gowda s/o Putte Gowda 


South by : 


Property belongs to Government hill (Gudda ) 


7 . All the piece and parcel of the agricultural land property bearing No. Sy . No. 148 , measuring 4 Acres, situated at 
Virupasandra Village , Kasaba Hobli,Kanakapura Taluk , Ramanagara District and Bounded on . 


XJOR - a 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


805 


East by : 


Property belongs to Desi S /o Kempa 
Property belongs to Desi S/o Kempa 


West by : 


North by : 


Property belongs to Narayana Gowda s/o Putte Gowda 


South by : 


Property belongs to Government hill (Gudda ) 


8 . All the piece and parcel of the agricultural land property bearing No. Sy. No . 124 /1, measuring 4 Acres 23 Guntas , situated 
at Virupasandra Village ,Kasaba Hobli, Kanakapura Taluk , Ramanagara District and Bounded on . 


East by : 


Property belongs to Desi S /o Kempa 


West by : 


Property belongs to Desi S /o Kempa 


North by : 


Property belongs to Narayana Gowda s/o Putte Gowda 


South by : 


Property belongs to Government hill (Gudda ) 


9 . All the piece and parcel of the agriculturalland property bearing No . Sy. No. 111,measuring 1 Acres 13 Guntas , situated at 
Virupasandra Village ,Kasaba Hobli,Kanakapura Taluk , Ramanagara District and Bounded on . 


East by : 


Property belongs to Bore Gowda S /o Dodda Bore Gowda 


West by : 


Property belongs to Honne Gowda S /o Malle Gowda 


North by : 


Property belongs to Maraiah s/o Putte Gowda 


South by : 


Property belongs to Government hill (Gudda) 


10 . All the piece and parcel of the agricultural land property bearing No. Sy. No. 35 /1 , measuring 1 Acres 19 Guntas , situated 
at Virupasandra Village , Kasaba Hobli, Kanakapura Taluk , Ramanagara District and Bounded on . 


East by : 


Property belongs to Bore Gowda S /o Dodda Bore Gowda 


West by : 


Property belongs to Honne Gowda S /o Malle Gowda 


North by : 


Property belongs to Maraiah s/o Putte Gowda 


South by : 


Property belongs to Government hill (Gudda ) 


11. All the piece and parcel of the agricultural land property bearing No. Sy . No. 44 /p - 10 , measuring 2 Acres , situated at 
Virupasandra Village , Kasaba Hobli, Kanakapura Taluk , Ramanagara District and Bounded on . 


East by : 


Property belongs to Bore Gowda S /o Dodda Bore Gowda 


West by : 


Property belongs to Honne Gowda S /o Malle Gowda 
Property belongs to Maraiah s/o Putte Gowda 


North by : 


South by : 


Property belongs to Government hill (Gudda) 


12 . All the piece and parcel of the agricultural land property bearing No . Sy . No . 44/p - 18 , measuring 20 Guntas , situated at 
Virupasandra Village, Kasaba Hobli,Kanakapura Taluk, Ramanagara District and Bounded on . 


East by : 


Property belongs to Giriya @ Usoda 


West by : 


Property belongs to Narayana Gowda S/o Putte Gowda 


North by : 


Property belongs to Maraiah s/o Putte Gowda 


South by : 


Property belongs to Government hill (Gudda) 


13. All the piece and parcel of the agricultural land property bearing No . Sy. No. 44/p - 30 , measuring 2 Acres, situated at 
Virupasandra Village , Kasaba Hobli, Kanakapura Taluk , Ramanagara District and Bounded on . 


8 .90 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 


2007 – a 


East by : 


Property belongs to Giriya @ Usoda 


West by : 


Property belongs to Narayana Gowda S /o Putte Gowda 


North by : 


Property belongs to Maraiah s/o Putte Gowda 


South by : 


Property belongs to Government hill (Gudda) 


14. All the piece and parcel of the agricultural land property bearing No . Sy . No. 44 /p -7 , measuring 2 Acres, situated at 
Virupasandra Village , Kasaba Hobli,Kanakpura Taluk , Ramanagara District and Bounded on . 


East by : 


Property belongs to Giriya @ Usoda 


West by : 


Property belongs to Narayana Gowda S /o Putte Gowda 


North by : 


Property belongs to Maraiah s/o Putte Gowda 


South by : 


Property belongs to Government hill (Gudda) 


15 . All the piece and parcel of the agricultural land property bearing No. Sy . No. 240 / 1, measuring 1 Acres, 35 Guntas , 
situated at Chakanahalli Village , Kasaba Hobli, Kanakapura Taluk , Ramanagara District and Bounded on . 


East by : 


Property belongs to Bore Gowda S /o Late Dodda Bore Gowda 
Property belongs to Honne Gowda S /o Malle Gowda 


West by : 


North by : 


Property belongs to Maraiah s/o Putte Gowda 


South by : 


Property belongs to Bore Gowda s/o Kulle Gowda 


16 . All the piece and parcel of the agricultural land property bearing No. Sy . No. 250 /1, measuring 3 Acres , situated at 
Chakanahalli Village, Kasaba Hobli,Kanakapura Taluk , Ramanagara District and Bounded on . 


East by : 


Property belongs to Chikka Bore Gowda 


West by : 


Property belongs to Gowramma w /o Chikka Kempe Gowda 


North by : 


Property belongs to Linge Gowda s/o Doddaputte Gowda 


South by : 


Property belongs to Lakshmi w /o Narayana Gowda 


17. All the piece and parcel of the agricultural land property bearing No. Sy . No. 250 /1, measuring 4 Acres, 17 Guntas, 
situated at Chakanahalli Village, Kasaba Hobli, Kanakapura Taluk , Ramanagara District and Bounded on . 


East by : 


Property belongs to Lakshmiw /o Narayana Gowda 


West by : 


Property belongs to Chikka Bore Gowda 


North by : 


Property belongs to Muni Linge Gowda s/o Linge Gowda 


South by : 


Property belongs to Gowramma w /o Chikka Kempe Gowda 


18 . All the piece and parcel of the agricultural land property bearing No . Sy . No. 195 /p - 33, measuring 2 Acres, situated at 
Chakanahalli Village , Kasaba Hobli, Kanakapura Taluk , Ramanagara District and Bounded on . 


East by : 


Property belongs to Lakshmi w /o Narayana Gowda 


West by : 


Property belongs to Chikka Bore Gowda 


North by : 


Property belongs to Muni Linge Gowda s/o Linge Gowda 


South by : 


Property belongs to Gowramma w /o Chikka Kempe Gowda 


19 . All the piece and parcel of the agricultural land property bearing No. Sy. No . 224 /1 , measuring 1 Acres , 13 Guntas, 
situated at Chakanahalli Village, Kasaba Hobli, Kanakapura Taluk , Ramanagara District and Bounded on . 


XJOR - a 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


$ 90 


East by : 


Property belongs to Bore Gowda s /o Bore Gowda 


West by : 


Property belongs to Lakshmiw /o Narayana Gowda 


North by : 


Property belongs to Dyave Gowda s/o KariGowda 


South by : 


Property belongs to Linge Gowda s/o Doddaputte Gowda 


20 . All the piece and parcel of the agricultural land property bearing No . Sy . No. 35 /2 , measuring 3 Acres , 13 Guntas , situated 
at Virupasandra Village ,Kasaba Hobli, Kanakapura Taluk, Ramanagara District and Bounded on . 


East by : 


Property belongs to Giriya @ Usoda 


West by : 


Property belongs to Narayana Gowda S /o Putte Gowda 


North by : 


Property belongs to Lakshmi w /o Narayana Gowda 


South by : 


Property belongs to Government hill (Gudda) 


21. All the piece and parcel of the agricultural land property bearing No . Sy . No . 34 /5, measuring 20 Guntas, situated at 
Virupasandra Village ,Kasaba Hobli,Kanakapura Taluk, Ramanagara District and Bounded on . 


East by : 


Property belongs to Giriya @ Usoda 


West by : 


Property belongs to Narayana Gowda S /o Putte Gowda 


North by : 


Property belongs to Lakshmiw /o Narayana Gowda 


South by : 


Property belongs to Government hill (Gudda ) 


22 . All the piece and parcel of the agricultural land property bearing No . Sy. No. 44 /p - 11 ,measuring 2 Acres , situated at 
Virupasandra Village , Kasaba Hobli, Kanakapura Taluk , Ramanagara District and Bounded on . 


East by : 


Property belongs to Nine Gowda s/o Kempe Gowda 


West by : 


Property belongs to Lakshmiw /o Narayana Gowda 


North by : 


Property belongs to Maraiah s/o Putte Gowda 


South by : 


Property belongs to Government hill (Gudda) 


23. All the piece and parcel of the agricultural land property bearing No. Sy . No . 125, measuring 5 Acres, 22 Guntas , situated 
at Virupasandra Village , Kasaba Hobli, Kanakapura Taluk , Ramanagara District and Bounded on . 


East by : 


Property belongs to Lakshmiw /o Narayana Gowda 


West by : 


Property belongs to Narayana Gowda s/o Govinde Gowda 


North by : 


Property belongs to Maraiah s/o Putte Gowda 


South by : 


Property belongs to Government hill (Gudda ) 


24 . All the piece and parcel of the agricultural land property bearing No. Sy . No . 123/ 1, measuring 0 .34 Guntas, situated at 
Virupasandra Village , Kasaba Hobli, Kanakapura Taluk , Ramanagara District and Bounded on . 


Eastby : 


Property belongs to Nagarathnamma w /o Puttaswamy 


West by : 


Property belongs to Lakshmi w /o Narayana Gowda 


North by : 


Property belongs to Prema w /o Srinivas 


South by : 


Property belongs to Government hill (Gudda) 


25 . All the piece and parcel of the agricultural land property bearing No. Sy. No . 122 /3 , measuring 2 Acres , 05 Guntas, 
situated at Virupasandra Village, Kasaba Hobli,Kanakapura Taluk , Ramanagara District and Bounded on . 


Ⓡ99 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 


2007 – a 


East by : 


Property belongs to Nagarathnamma w /o Puttaswamy 


West by : 


Property belongs to Lakshmi w /o Narayana Gowda 


North by : 


Property belongs to Prema w /o Srinivas 


South by : 


Property belongs to Government hill (Gudda ) 


26 . All the piece and parcel of the agricultural land property bearing No. Sy . No. 34 /5 , measuring 1 Acres, 27 Guntas, situated 
at Virupasandra Village , Kasaba Hobli, Kanakapura Taluk , Ramanagara District and Bounded on . 


Eastby : 


Property belongs to Narayana Gowda S /o Putte Gowda 


Westby : 


Property belongs to Lakshmi w /o Narayana Gowda 


North by : 


Property belongs to Narayana Gowda S/o Putte Gowda 


South by : 


Property belongs to Government hill (Gudda) 


27 . All the piece and parcel of the agricultural land property bearing No. Sy . No . 44 /p -13 , measuring 2 Acres, situated at 
Virupasandra Village , Kasaba Hobli , Kanakapura Taluk , Ramanagara District and Bounded on . 


East by : 


Property belongs to Narayana Gowda S /o Putte Gowda 


West by : 


Property belongs to Lakshmi w /o Narayana Gowda 


North by : 


Property belongs to Narayana Gowda 


South by : 


Property belongs to Government hill (Gudda ) 


28 . All the piece and parcel of the agricultural land property bearing No. Sy. No. 44 /p - 15 ,measuring 2 Acres , situated at 
Virupasandra Village, Kasaba Hobli,Kanakapura Taluk , Ramanagara District and Bounded on . 


East by : 


Property belongs to Narayana Gowda S/o Putte Gowda 


West by : 


Property belongs to Lakshmi w /o Narayana Gowda 


North by : 


Property belongs to Narayana Gowda S /o Putte Gowda 


South by : 


Property belongs to Government hill (Gudda ) 


29. All the piece and parcel of the agricultural land property bearing No. Sy. No. 44/p -2, measuring 4 Acres, situated at 
Virupasandra Village, Kasaba Hobli,Kanakapura Taluk , Ramanagara District and Bounded on . 


East by : 


Property belongs to Narayana Gowda S /o Putte Gowda 


West by : 


Property belongs to R . Lakshmi 


North by : 


Property belongs to Narayana Gowda 


South by : 


Property belongs to Government hill (Gudda) 


30 . All the piece and parcel of the agricultural land property bearing No. Sy. No. 44 /p - 3, measuring 2 Acres , situated at 
Virupasandra Village, Kasaba Hobli,Kanakapura Taluk, Ramanagara District and Bounded on . 


East by : 


Property belongs to Narayana Gowda 


West by : 


Property belongs to Lakshmi Gowda w /o Narayana Gowda 


North by : 


Property belongs to Narayana Gowda 


South by : 


Property belongs to Government hill (Gudda) 


31. All the piece and parcel of the agricultural land property bearing No. Sy. No. 225 ,measuring 3 Acres, 10 Guntas, situated 
at Chakanahalli Village ,Kasaba Hobli, Kanakapura Taluk , Ramanagara District and Bounded on . 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


೪೨೩. 


East by : 


Property belongs to Chowdamma 


West by : 


Property belongs to Maraiah 
Property belongs to Narayana Gowda 


North by : 


South by : 


Property belongs to Govinde Gowda 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರು ನಿಶೆಯೊಂದಿಗೆ ಈ ದಿನ ಅಂದರೆ ದಿನಾಂಕ 17 - 09 - 2012 ರಂದು ಹೊರಡಿಸಿರುತ್ತೇನೆ. 


. 


1 . 


ತೀ 


ಭೀಮಸೇನ ಬಂಕದ, 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
P . R . 1546 

ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪ ವಿಭಾಗ -1, ಚಿಕ್ಕಮಗಳೂರು ಜಿಲ್ಲೆ 

ಪ್ರಕಟಣೆ 
ಸಂ : ಕಾಅಚಿಉವಿ- 1 /ಕಾಪಕಾ / ಎಫ್ - 01 / 2010, ದಿನಾಂಕ : 29 - 12 - 2012. 
ಅರ್ಜಿದಾರರು 

ಪ್ರತಿವಾದಿಗಳು 
1. ಶ್ರೀಮತಿ ಸುಮಿತ್ರ ಕೋಂ ಲೇಟ್ : ರಾಮಶೆಟ್ಟಿ 

ಶ್ರೀಮತಿ ಬೆಳ್ಳಮ್ಮ ಕೋಂ . ಹೆಗ್ಗಡೇಗೌಡ, ಅರಿಗ ಗ್ರಾಮ, 
2. ಕುಮಾರಿ ಸುಷ್ಮಾ ಬಿನ್ ಲೇಟ್ : ರಾಮಶೆಟ್ಟಿ 

ಎಂ . ಪೇಟೆ ಅಂಚೆ, ಚಿಕ್ಕಮಗಳೂರು ತಾಲ್ಲೂಕು, 

ಚಿಕ್ಕಮಗಳೂರು ಜಿಲ್ಲೆ. 
3. ಮಾಸ್ಟರ್ ದೇವರಾಜ್ ಬಿನ್ ಲೇಟ್ : ರಾಮಶೆಟ್ಟಿ 

ವ್ಯವಸ್ಥಾಪಕರು, 
4 . ಕುಮಾರಿ ಸುಪ್ರೀತ ಬಿನ್ ಲೇಟ್ : ರಾಮಶೆಟ್ಟಿ, 

ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ , 
ಎಲ್ಲರೂ ವಾಸ : ಉಜನಿ ಹೊಸಪೇಟೆ, ಬಿದರೆ ಗ್ರಾಮ , ಚಿಕ್ಕಮಗಳೂರು ಶಾಖಾ ಕಛೇರಿ, ಕ್ರೆಸೆಂಟ್ ಕೋರ್ಟ್, ಚಿಕ್ಕಮಗಳೂರು ನಗರ 
ತಾಲ್ಲೂಕು ಮತ್ತು ಜಿಲ್ಲೆ 
ಕ್ರ. ಸಂ . 02 ರಿಂದ 04ರ ವರೆಗಿನ ಅರ್ಜಿದಾರರು ಅಪ್ರಾಪ್ತ 
ವಯಸ್ಕರಾಗಿರುವುದರಿಂದ ಅವರನ್ನು ಅವರ ಸ್ವಾಭಾವಿಕ ಗಾರ್ಡಿಯನ್ 
ತಾಯಿ 01ನೇ ಅರ್ಜಿದಾರರು ಪ್ರತಿನಿಧಿಸುತ್ತಾರೆ. 

ಅರ್ಜಿದಾರರಾದ ಶ್ರೀಮತಿ ಸುಮಿತ್ರ ಕೋಂ ಲೇಟ್ : ರಾಮಶೆಟ್ಟಿ ಇವರು ರಾಮಶೆಟ್ಟಿ ರವರು ದಿನಾಂಕ : 12 -11 -2009 ರಂದು 1ನೇ 
ಪ್ರತಿವಾದಿಯ ಆದೇಶದ ಮೇರೆಗೆ ಅವರಿಗೆ ಸೇರಿದ ಟ್ರ್ಯಾಕ್ಟರ್‌ನಲ್ಲಿ ಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಅಪಘಾತವಾಗಿ ತೀವ್ರ ಸ್ವರೂಪದ ಪೆಟ್ಟಾಗಿ 
ಮೃತಪಟ್ಟಿರುವ ಬಗ್ಗೆ ಪರಿಹಾರ ಕೋರಿ ಅರ್ಜಿಯನ್ನು ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ, ತಾವು ಮೃತರ ಅವಲಂಬಿತರೆಂದು ತಿಳಿಸಿ ಪರಿಹಾರವನ್ನು 
ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಅರ್ಜಿ ಈ ಮೂಲಕ ತಿಳಿಸುವುದೇನೆಂದರೆ , ಈ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ 
ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಹೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು . ನಿಗದಿಪಡಿಸಿದ 
ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ ಮೃತನ ಅವಲಂಬಿತರು 
“ ಯಾರೂ ಇಲ್ಲ ” ಎಂದು ಪರಿಗಣಿಸಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಕಾರ್ಮಿಕ ಅಧಿಕಾರಿ ಹಾಗೂ 

ಕಾರ್ಮಿಕ ಪರಿಹಾರ ಆಯುಕ್ತರು, 
P . R . 5 

ಉಪ ವಿಭಾಗ- 1, ಚಿಕ್ಕಮಗಳೂರು 


ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 

ಸಂಖ್ಯೆ : ಡಿಆರ್‌ಡಿ /ಎಲ್‌ಕ್ಯೂಡಿ/ ಸಿಆರ್ / 27 /2012 - 13, ದಿನಾಂಕ : 10 - 12 - 2012. 
ವಿಷಯ : ಸಮಾಪನೆಯಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ. ರಂಗಾಪುರ, ಹೊಳಲ್ಕೆರೆ ತಾಲ್ಲೂಕು ಇದರ 

ನೋಂದಣಿ ರದ್ಧತಿ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಈ ಕಛೇರಿ ಆದೇಶ ಸಂಖ್ಯೆ : ಡಿಆರ್‌ಡಿ/ ಎಲ್‌ಕ್ಕೂಡಿ/ಸಿಆರ್/ 30 / 2010 - 11, ದಿನಾಂಕ : 2 - 2 - 2012 

2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರದ 

ಸಂ . ಸನಿ / 30/ ಆರ್ / 2012 -13 , ದಿನಾಂಕ : 4 -12 - 2012 . 


೪೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 


ಭಾಗ - ೩ 


ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., ರಂಗಾಪುರ , ಹೊಳಲ್ಕೆರೆ ತಾಲ್ಲೂಕು 
ಇದರ ನೋಂದಣಿ ಸಂಖ್ಯೆ : ಎಆರ್‌ 31/06667/88 - 89 , ದಿನಾಂಕ : 29 - 12 - 1998 ರಂದು ನೋಂದಣಿಯಾಗಿದ್ದು, ಸಂಘವು 2000 - 01 ರಿಂದ 
ಯಾವುದೇ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೇ ಸ್ಥಗಿತಗೊಂಡಿದ್ದು, ಉಲ್ಲೇಖ (3) ರ ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ 
ಅಧಿಕಾರಿ , ಹೊಳಲ್ಕೆರೆ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ದು, ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ 
ಸಂಘದ ಪುನಃಶ್ವೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು ದಿನಾಂಕ : 9 - 11 -2012 ರಂದು ನಡೆಸಿರುವ ಸಮಾಪನಾಧಿಕಾರಿಗಳ ನಡವಳಿಕೆ 
ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಆಸ್ತಿ - ಜವಾಬ್ದಾರಿ ತಃಖ್ಯೆಯನ್ನು ಶೂನ್ಯಗೊಳಿಸಿರುತ್ತಾರೆ. 
ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾ ಸ್ಥಿತಿಯಲ್ಲಿ ಮುಂದುವರಿಸಿದಲ್ಲಿ ಸಂಘದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ 
ಇಲ್ಲವೆಂದು ಪರಿಗಣಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು , ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಪರಿಶೀಲಿಸಿ ಉಲ್ಲೇಖ (2 ) ರ ಪತ್ರದಲ್ಲಿ ಸದರಿ ಸಂಘದ ನೋಂದಣಿಯನ್ನು ರದ್ದು ಪಡಿಸಲು 
ಶಿಫಾರಸ್ಸು ಮಾಡಿರುವುದನ್ನು ಪರಿಶೀಲಿಸಿದೆ. ಸಮಾಪನಾಧಿಕಾರಿಗಳು ದಿನಾಂಕ : 9 -11 - 2012 ರಂದು ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ 
ವೇದ್ಯವಾಗಿರುವುದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಮತ್ತು ಸಂಘದ 
ನೋಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ / 39 /ಸಿಎಲ್‌ಎಂ/2010, 
ಬೆಂಗಳೂರು ದಿನಾಂಕ : 17 - 2 - 2011 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಬಿ. ಕುಬೇರಪ್ಪ, ಸಹಕಾರ ಸಂಘಗಳ ಉಪ ನಿಬಂಧಕರು , ಚಿತ್ರದುರ್ಗ ಜಿಲ್ಲೆ, 
ಚಿತ್ರದುರ್ಗ ಆದ ನಾನು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ. ರಂಗಾಪುರ, ಹೊಳಲ್ಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ, ಈ ಸಂಘದ 
ನೋಂದಣಿ ಸಂಖ್ಯೆ : ಎಆರ್‌31/16667 /88 - 89 , ದಿನಾಂಕ : 29 - 12 - 1998ನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದು ಪಡಿಸಿರುತ್ತೇನೆ. ಈ ದಿನದಿಂದ 
ಸಂಘವು ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತದೆ. ಸಮಾಪನಾಧಿಕಾರಿಗಳು ಸಂಘದ ಎಲ್ಲಾ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಚಿತ್ರದುರ್ಗ ಉಪ ವಿಭಾಗ , ಚಿತ್ರದುರ್ಗ ಇವರಿಗೆ ಒಪ್ಪಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 10 -12 -2012 ರಂದು ನೀಡಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
P . R . 48 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ . 
ಸಾರಿಗೆ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸಾರಿಇ 212 ಸಾಆಪ 2012, ಬೆಂಗಳೂರು, ದಿನಾಂಕ : 31 - 12 - 2012 . 
ಅಧಿಸೂಚನೆ ಸಂಖ್ಯೆ : ಸಾರಿಇ 212 ಸಾಇಪ 2012 , ದಿನಾಂಕ : 21 -12 - 2012 ರಲ್ಲಿನ ಆದೇಶ ಭಾಗದ 5ನೇ ಸಾಲಿನಲ್ಲಿನ ವಾಹನ ಸಂಖ್ಯೆ : 
ಕೆಎ 01 - ಜಿಎ - 0099 ಎಂಬುದಕ್ಕೆ ಬದಲಾಗಿ ವಾಹನ ಸಂಖ್ಯೆ : ಕೆಎ 01 ಜಿಎ 1899 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . B . 17 

- ಕೆ. ಬೀರೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ. 


1. 


IN THE COURT OF COMMISSIONER FOR WORKMEN S COMPENSATION BIDAR 

PROCLAMATION 
No . LOBAMCA/ Cr- No. 37/ 2012 , Dated : 22 -12- 2012 
Applicants | V/s . 

Respondents 
Kantamma W /o Jagannath Nagankhera Aged 

1 , Sidaramappa S /O Shivamurtheppa 
: 30 years, occu : Household all R /o Nelgi 

Halepurga Aged : Major occu : Agriculture 
Tq. Bhalki, Dist. Bidar , & three others 

& Business R /o Nelgi Tq. Bhalki, Dist. 
Bidar. 
The Manager M /s Shriram uteem - M & 
Com . 2nd Industrial Area Sitapura 
(Rajesthan ) Through its Branch Manager 
NO . 302, 3rd floor Q & Q Cornor Building 
Plat NO . 48 , Hospital Road Opp. Bowring 
and Lady Curzon Hospital Shivajinagar, 
Bangalore-1 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


೪೨೫ 


Smt. Kantamma W /o Jagannath Nagankhera R /o Nelgi Tq. Bhalki, Dist Bidar have/has filed application in this court claiming 
compensation stating that late : Jagannath S/o Karbassappa was working as Driver Under the Respondet No. Ol he met with an 
accident arising out of and during the course of employment as a result he died on 5 - 11 - 2012 . 

Wherefore, it is hereby notified for the information of these concerned that other dependents if any may file their claim 
application and abjections with in 30 days from the date of publication of this proclamation , if no applications on objections are received 
within the specified date the court will proceeded further in thematter . 

COMMISSIONER FOR WORKMEN S 
P . R . 18 

COMPENSATION , BIDAR . 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಿ ಅಧಿಕಾರಿಗಳು ( UR/ 441 ) ಕರ್ನಾಟ 

ವಾಣಿಜ 
ಸಹಕಾರ ಬ್ಯಾಂಕ್ ನಿಯಮಿತ, 
ನಂ . 11, ದೊಡ್ಡ ಬಸವನಗುಡಿ ರಸ್ತೆ, ಬಸವನಗುಡಿ, ಬೆಂಗಳೂರು- 560 004 . 
ವಿಷಯ : ಕರ್ನಾಟಕ ರಾಜ್ಯ ಕೈಗಾರಿಕಾ ವಾಣಿಜ್ಯ ಸಹಕಾರ ಬ್ಯಾಂಕ್ ನಿ., ಕೋಲಾರ ಶಾಖೆ, ಕೋಲಾರ, ಅಮಲ್ಲಾರಿ 

ಸಂಖ್ಯೆ: 8/05 - 06 , ದಿನಾಂಕ : 25 -6 -2012 ಮಾರಾಟ ಮಾಡಲಾದ ತೀರ್ಪು ಸಾಲಗಾರರ ಸ್ಥಿರಾಸ್ತಿಯನ್ನು 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 38( 6)( ಎ) ಅನ್ವಯ ಮಾರಾಟ 

ಸ್ಥಿರೀಕರಣಗೊಳಿಸುವ ಬಗ್ಗೆ. 
ಓದಲಾಗಿದೆ : 1. ದಾವಾ ಸಂಖ್ಯೆ : ಜೆ.ಆರ್. ಡಿ/ ಯುಬಿಎಫ್/ ಟಿ /1064 / 05 - 06, ದಿನಾಂಕ : 10 - 8 -2005 . 

2. ಅಮಲ್ದಾರಿ ಸಂಖ್ಯೆ : 8/2005 - 06, ದಿನಾಂಕ : 8 - 11 - 2005. 
3. ಮಾರಾಟಾಧಿಕಾರಿಗಳು ಕೋಲಾರ ಶಾಖೆ ವರದಿ ಪತ್ರದ ಕ್ರ. ಸಂ . ಕೋಲಾರ /592 /2012 - 13 , 

ದಿನಾಂಕ : 19 - 6 - 2012. 
4. ನಮ್ಮ ಕಛೇರಿಯ ಪತ್ರದ ಕ್ರ. ಸಂ . ಸಸಸನಿ/ ವ. ಅ./1383/ 2012 - 13, ದಿನಾಂಕ : 30 - 8 - 2012 . 

5. ಮಾರಾಟಾಧಿಕಾರಿ, ಕೋಲಾರ ಶಾಖೆ ಪತ್ರದ ಕ್ರ. ಸಂ . 589/2012 - 13, ದಿನಾಂಕ : 06 - 09 - 2012 . 
ಪ್ರಸ್ತಾವನೆ : 

ಶ್ರೀ ಅನ್ವರ್ ಎಸ್. ಜೆ. ಮೆ || ಸಾದಿಕ್ ಟ್ರೇಡರ್ಸ್, ಚೇಳೂರು ರಸ್ತೆ, ಚಿಂತಾಮಣಿ ಮತ್ತು ಶ್ರೀಮತಿ ದಿಲ್ ಶಾದುನ್ನಿಸಾ ಕೋali ಎಸ್. ಜೆ, ಅನ್ವಯರ 
ಕೆ. ಜಿ.ಎನ್. ಹೈಸ್ಕೂಲ್ ಹಿಂದೆ, ಎನ್.ಎನ್. ಟಿ. ರಸ್ತೆ, ಚಿಂತಾಮಣಿ, ಕೋಲಾರ ಜಿಲ್ಲೆ ಇವರುಗಳು ಕರ್ನಾಟಕ ರಾಜ್ಯ ಕೈಗಾರಿಕಾ ವಾಣಿಜ್ಯ ಸಹಕಾರ ಬ್ಯಾಂಕ್ 
ನಿ., ಬೆಂಗಳೂರು ಇದರ ಕೋಲಾರ ಶಾಖೆ, ಕೋಲಾರದಿಂದ ವ್ಯಾಪಾರ ಸಾಲವಾಗಿ ರೂ . 2.00 ಲಕ್ಷ ಸಾಲ ಪಡೆದಿದ್ದು, ಸದರಿ ಸಾಲವನ್ನು 
ಮಂಜೂರಾತಿಯ ಷರತ್ತು ಮತ್ತು ನಿಯಮಗಳ ಪ್ರಕಾರ ಸಾಲ ಮರುಪಾವತಿಸಲು ವಿಫಲರಾಗಿ ಸುಸ್ತಿದಾರರಾದ ಕಾರಣ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು 
ಸಾಲದ ಬಾಕಿ ವಸೂಲಿಗಾಗಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 70 ರನ್ವಯ ಸಹಕಾರ ಸಂಘಗಳ ಜಂಟಿ ನಿಬಂಧಕರು (ನಿಯಮ 
441 ) ದಾವಾ ಪಂಚಾಯ್ತಿ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕ್‌ಗಳ ಮಹಾ ಮಂಡಳಿ ನಿಯಮಿತ, ಬೆಂಗಳೂರು ಇವರ ನ್ಯಾಯಾಲಯದಲ್ಲಿ ದಾವಾ 
ಹೂಡಿ, ದಾವಾ ಸಂಖ್ಯೆ , ಜೆ . ಆರ್. ಡಿ./ ಯು . ಬಿ.ಎಫ್ / ಟಿ/1064 /2005 - 06 , ದಿನಾಂಕ : 10 - 8 - 2005 ರಂತೆ ಆದೇಶ ಪಡೆದಿದ್ದರೂ ಬಾಕಿದಾರರಿಂದ ಸಾಲದ 

ದಿಲ್ಲ . ಆದ ಕಾರಣ ಸಹಕಾರಿ ಸಂಘಗಳ ಜಂಟಿ ನಿಬಂಧಕರು (ನಿಯಮ 441) ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ 
ಬ್ಯಾಂಕ್ ಮಹಾಮಂಡಳ ನಿ., ಬೆಂಗಳೂರು ಇವರ ನ್ಯಾಯಾಲಯದ ಆದೇಶಾನುಸಾರ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಕೈಗಾರಿಕಾ ವಾಣಿಜ್ಯ 
ಸಹಕಾರ ಬ್ಯಾಂಕ್ ನಿ., ಬೆಂಗಳೂರು ಇವರ ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960 ನಿಯಮ 34 (1) ರನ್ವಯ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು ನಿಯಮ 441 ಇವರ ಕಛೇರಿಯಲ್ಲಿ ಅಮಲ್ದಾರಿ ಸಂಖ್ಯೆ : 8/2005 - 06 ದಿನಾಂಕ : 8 - 11 - 2005 ರಂತೆ ಕ್ರಮ 
ಕೈಗೊಳ್ಳಲು ದಾಖಲು ಮಾಡಿದ್ದು, ಬಾಕಿ ವಸೂಲಿಗಾಗಿ ಸದರಿ ಅಮಲ್ದಾರಿ ಅರ್ಜಿಯನ್ನು ಕಾರ್ಯಗತಗೊಳಿಸಲು ಬಾಕಿದಾರರಾದ ಶ್ರೀ ಅನ್ವರ್ ಎಸ್. ಜೆ. ಬಿನ್ 
ಲೇಟ್ ಸೈಯದ್ ಜಾಫರ್ ಸಾಬ್ ಮೆ || ಸಾದಿಕ್ ಟ್ರೇಡರ್ಸ್ , ಚೇಳೂರು ರಸ್ತೆ, ಚಿಂತಾಮಣಿ ಮತ್ತು ಶ್ರೀಮತಿ ದಿಲ್ ಶಾದುನ್ನೀಸಾ ಕೋಂ ಎಸ್. ಜೆ. ಅನ್ವರ್‌, 
ಕೆ. ಜಿ.ಎನ್ ಹೈಸ್ಕೂಲ್ ಹಿಂದೆ, ಎನ್.ಎನ್. ಟಿ. ರಸ್ತೆ, ಚಿಂತಾಮಣಿ, ಕೋಲಾರ ಜಿಲ್ಲೆ ಇವರ ಚಿಂತಾಮಣಿ ಟೌನ್, 5ನೇ ವಿಭಾಗಕ್ಕೆ ಸೇರಿದ ಮೆಹಬೂಬ್ 
ನಗರದಲ್ಲಿರುವ ಖಾತಾ ನಂ . 1111 /1046 ರಲ್ಲಿರುವ ಕಟ್ಟಡ ಹಾಗೂ ಖಾಲಿ ನಿವೇಶನ ಇದರ ವಿಸ್ತೀರ್ಣ ಪೂರ್ವ - ಪಶ್ಚಿಮ 42 ಅಡಿಗಳು, ಉತ್ತರ - ದಕ್ಷಿಣ 35 
ಅಡಿಗಳು ದಿನಾಂಕ : 25 - 6 - 2011 ರಂದು ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960 ನಿಯಮ 38ನೇ ರೂಲಿನ 2( ಡಿ) ರನ್ವಯ ನಡೆದ 
ಸಾರ್ವಜನಿಕ ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿದ 5 ಜನರ ಪೈಕಿ ಅತಿ ಹೆಚ್ಚಿನ ಮೊತ್ತ ರೂ . 550137/- ಬಿಡ್ ಮಾಡಿದ ಶ್ರೀ ಅಪ್ಟಲ್ ಪಾಷ ಬಿನ್ 
ಸರ್ದಾರ್ ಪಾಷ, ಮೆಹಬೂಬ್ ನಗರ , ಚಿಂತಾಮಣಿ ಟೌನ್, ಚಿಂತಾಮಣಿ ತಾಲ್ಲೂಕು, ಕೋಲಾರ ಜಿಲ್ಲೆ ಇವರ ಹೆಸರಿಗೆ ಬ್ಯಾಂಕಿನ 
ಮಾರಾಟಾಧಿಕಾರಿಯವರು ಹರಾಜಿನ ಬಿಡ್‌ನ್ನು ನಿಲ್ಲಿಸಿರುತ್ತಾರೆ . 

ಡಿಕ್ರಿ ಆದೇಶ ಮತ್ತು ಅಮಲ್ದಾರಿ ಅರ್ಜಿಯ ಪ್ರಕಾರ ಬ್ಯಾಂಕಗೆ ಅಸಲು, ಬಡ್ಡಿ ಮತ್ತು ಇತರೆ ಖರ್ಚುಗಳು ಸೇರಿ ದಿನಾಂಕ : 30 - 4 -2012 ಕ್ಕೆ 
ರೂ . 546387/- ಮತ್ತು ಮುಂದುವರಿದ ಬಡ್ಡಿಯ ಬಾಕಿ ಇದ್ದು, ಬಹಿರಂಗ ಹರಾಜಿನಲ್ಲಿ ಸದರಿ ತೀರ್ಪು ಸಾಲಗಾರರ ಷೆಡ್ಯೂಲ್ ಸ್ಥಿರಾಸ್ತಿಯನ್ನು 
ರೀದಿಸಿದ ಶ್ರೀ ಅಪ್ಪಲ್‌ಪಾಷ ಬಿನ್ ಸರ್ದಾರ್ ಪಾಷ ಇವರು ಬಿಡ್ ಮೊತ್ತದ ಶೇ . 15 ರಷ್ಟು ಹಣವನ್ನು ಹರಾಜಿನ ಸ್ಥಳದಲ್ಲಿ ದಿನಾಂಕ : 25 -6 - 2012 


* 


೪೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 


ಭಾಗ - ೩ 


ರಂದು ಪಾವತಿಸಿರುತ್ತಾರೆಂದು ಉಳಿಕೆ ಬಾಕಿ ಹಣ ಮತ್ತು ನೋಂದಣಿ ವೆಚ್ಚವನ್ನು ನಿಗಧಿತ ಅವಧಿಯಲ್ಲಿ ಪಾವತಿಸಿರುತ್ತಾರೆ ಎಂದು ಮಾರಾಟಾಧಿಕಾರಿಗಳು 
ವರದಿ ಮಾಡಿರುತ್ತಾರೆ. 

ಬ್ಯಾಂಕಿನ ಕೋಲಾರ ಶಾಖೆಯ ಮಾರಾಟಾಧಿಕಾರಿಯವರು ದಿನಾಂಕ : 25 - 6 - 2012 ರಂದು ನಡೆಸಿದ ಬಹಿರಂಗ ಹರಾಜನ್ನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ ಮತ್ತು ನಿಯಮಗಳನ್ನು ಪಾಲಿಸಿ ಹರಾಜು ನಡವಳಿಕೆಯನ್ನು ಮಾಡಿ ಶ್ರೀ ಅಬ್ದಲ್ ಪಾಷ ಬಿನ್ ಸರ್ದಾರ್ ಪಾಷರವರಿಗೆ 
ಮಾರಾಟ ಮಾಡಿರುವ ಆಸ್ತಿಯ ಹರಾಜನ್ನು ಖಾಯಂಗೊಳಿಸಲು ಉಲ್ಲೇಖ (3) ರಂತೆ ಈ ಕಛೇರಿಗೆ ವರದಿಯನ್ನು ಸಲ್ಲಿಸಿರುತ್ತಾರೆ. 

ದಿನಾಂಕ : 25 -6 -2012 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಹರಾಜಿನ ನಡವಳಿಯನ್ನು ಪರಿಶೀಲಿಸಿದಾಗ ಸ್ಥಿರಾಸ್ತಿ 
ಹರಾಜಿನಲ್ಲಿ ಒಟ್ಟು 5 ಜನ ಭಾಗವಹಿಸಿದ್ದು , ಈ ಪೈಕಿ ಅತ್ಯಧಿಕ ಬಿಡ್ ಮಾಡಿದ ಶ್ರೀ ಅಬ್ದಲ್ ಪಾಷ ಬಿನ್ ಸರ್ದಾರ್ ಪಾಷ ಇವರಿಗೆ ರೂ . 550137 / 
ಗಳಿಗೆ ಮಾರಾಟವನ್ನು ನಿಲ್ಲಿಸಿರುವುದಾಗಿ ಮಾರಾಟಾಧಿಕಾರಿಯವರು ವರದಿ ಮಾಡಿದ್ದು, ಬಹಿರಂಗ ಹರಾಜ್ ನಡೆದ 30 ದಿನಗಳೊಳಗೆ ತೀರ್ಪು 
ಬಾಕಿದಾರರು ಬ್ಯಾಂಕಿಗೆ ಪಾವತಿಸಬೇಕಾದ ಬಾಕಿ ಮೊತ್ತವನ್ನು ಮರುಪಾವತಿ ಮಾಡದೆ ಇರುವುದರಿಂದ ಮತ್ತು ಈ ಬಗ್ಗೆ ಕಛೇರಿಗೆ ಯಾವುದೇ 
ಆಕ್ಷೇಪಣೆಗಳನ್ನು ಯಾರೂ ಸಲ್ಲಿಸದೆ ಇರುವ ಕಾರಣ ದಿನಾಂಕ : 25 - 6 - 2012 ರಂದು ಮಾರಾಟಾಧಿಕಾರಿಯವರು ಕೈಗೊಂಡ ಕ್ರಮಗಳ ಕಾನೂನು 
ಬದ್ದವಾಗಿದೆಯೆಂದು ಕಂಡು ಬಂದಿರುವುದರಿಂದ ಈ ಕೆಳಗಿನಂತೆ ಮಾರಾಟ ಸ್ಥಿರೀಕರಣ ಆದೇಶವನ್ನು ಹೊರಡಿಸಿದೆ. 

ಆದೇಶ ಸಂಖ್ಯೆ : ಸಸಸನಿ/ ವ.ಅ./1/2012 - 13, ದಿನಾಂಕ : 27 - 9 -2012. 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ದೊಡ್ಡ ತಮ್ಮೇಗೌಡ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ 
ವಸೂಲಾತಿ ಅಧಿಕಾರಿಗಳು ನಿಯಮ 441, ಕರ್ನಾಟಕ ರಾಜ್ಯ ಕೈಗಾರಿಕಾ ವಾಣಿಜ್ಯ ಸಹಕಾರ ಬ್ಯಾಂಕ್ ನಿ., ಬೆಂಗಳೂರು ಆದ ನಾನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಸಿ. ಎಂ . ಡಬ್ಲ್ಯೂ / 69 /ಸಿ.ಎಲ್. ಎಂ ./2001 ದಿನಾಂಕ : 21 - 11 -2001 ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 
ನಿಯಮ 38( 6)( ಎ) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ದಾರಿ ಸಂಖ್ಯೆ : ಸಿ. ಇ. ಪಿ. ನಂ . 8/2005 - 06, ದಿನಾಂಕ : 
8 -11- 2005 ರಲ್ಲಿನ ಸಾಲದ ಬಾಕಿ ವಸೂಲಾತಿಗಾಗಿ ಶ್ರೀ ಎಸ್. ಜೆ. ಅನ್ವರ್‌ ಬಿನ್ ಸೈಯದ್ ಜಾಫರ್ ಸಾಬ್ ಮತ್ತು ಶ್ರೀಮತಿ ದಿಲ್ ಶಾದುನ್ನೀಸಾ ಕೋಂ ॥ 
ಎಸ್. ಜೆ. ಅನ್ವರ್ ಇವರು ಬ್ಯಾಂಕಿಗೆ ಆಧಾರ ಮಾಡಿ ಕೊಟ್ಟಿರುವ ಸ್ಥಿರಾಸ್ತಿಯನ್ನು ದಿನಾಂಕ : 25 - 6- 2012 ರಂದು ನಡೆದ ಬಹಿರಂಗ ಹರಾಜಿನಲ್ಲಿ 
ಶ್ರೀ ಅಪ್ಪಲ್ ಪಾಷ ಬಿನ್ ಸರ್ದಾರ್ ಪಾಷ, ಮೆಹಬೂಬ್ ನಗರ, ಚಿಂತಾಮಣಿ ಟೌನ್, ಕೋಲಾರ ಜಿಲ್ಲೆ ಇವರು ಅತಿ ಹೆಚ್ಚಿನ ಬಿಡ್‌ದಾರರಾಗಿದ್ದು , ಇವರಿಗೆ 
ರೂ . 550137 /- ( ರೂ . ಐದು ಲಕ್ಷ ಐವತ್ತು ಸಾವಿರದ ಒಂದು ನೂರ ಮೂವತ್ತೇಳು ಮಾತ್ರ) ಗಳಿಗೆ ಈ ಕೆಳಗೆ ವಿವರಿಸಿದ ಸ್ಥಿರಾಸ್ತಿಯನ್ನು ಬಹಿರಂಗವಾಗಿ 
ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸುತ್ತೇನೆ. 

: ಸ್ಥಿರಾಸ್ತಿಯ ವಿವರಗಳು : 
ಕೋಲಾರ ಜಿಲ್ಲೆ , ಚಿಂತಾಮಣಿ ತಾಲ್ಲೂಕ್, ಚಿಂತಾಮಣಿ ಟೌನ್, 5ನೇ ಡಿವಿಜನ್, ಮೆಹಬೂಬ್ ನಗರ , ಖಾತೆ ನಂ . 1111 ಅಸೆಸ್‌ಮೆಂಟ್ ನಂ . 
1046 ರಲ್ಲಿರುವ ಕಟ್ಟಡ ಹಾಗೂ ಖಾಲಿ ನಿವೇಶನ. 
ವಿಸ್ತೀರ್ಣ : ಪೂರ್ವ- ಪಶ್ಚಿಮ : 42 ಅಡಿಗಳು 
ಉತ್ತರ - ದಕ್ಷಿಣ : 35 ಅಡಿಗಳು 

ಚೆಕ್ಕುಬಂದಿ 
ಪೂರ್ವ : ಪ್ರಭುರವರ ಮನೆ 
ಪಶ್ಚಿಮ 

: ರಾಮದಾಸ್ ಗಾರ್ಡನ್ 
ದಕ್ಷಿಣ : ರಸ್ತೆ 
ಮಾರಾಟ ಬೆಲೆ : ರೂ . 5 ,50,137/ 

ಮಾರಾಟದ ದಿನಾಂಕ : 25 - 06 - 2012 
ಮೇಲ್ಕಂಡ ಸ್ಥಿರಾಸ್ತಿಯ ಸ್ಥಿಕರಣವನ್ನು ತೀರ್ಪು ಸಾಲಗಾರರು ಪಾವತಿಸಬೇಕಾಗಿರುವ ಬಾಕಿ ವಸೂಲಾತಿಗಾಗಿ ಸ್ಥಿರೀಕರಿಸಿ ಆದೇಶ ಮಾಡಲಾಗಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 27 - 9 - 2012 ರಂದು ನೀಡಲಾಗಿದೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 

ಹಾಗೂ ವಸೂಲಿ ಅಧಿಕಾರಿಗಳು (ನಿಯಮ 441), 

ಕರ್ನಾಟಕ ರಾಜ್ಯ ಕೈಗಾರಿಕಾ ವಾಣಿಜ್ಯ ಸಹಕಾರ ಬ್ಯಾಂಕ್ ನಿಯಮಿತ, 
P . R . 35 

ಬೆಂಗಳೂರು-4 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು- 577101 

ತಿದ್ದುಪಡಿ 
ಸಂಖ್ಯೆ : ಕ.ಗಸಿಆರ್ / ಜಲ್ಲಿ ಕ್ರಷರ್ / ಅಧಿಸೂಚನೆ / 2012 - 13 , ದಿನಾಂಕ : 1 - 1 -2013 

ಸಂಖ್ಯೆ : ಕ.ಗ.ಸಿಆರ್ / ಜಲ್ಲಿ ಕ್ರಷರ್ / ಅಧಿಸೂಚನೆ/ 2012 - 13 , ದಿನಾಂಕ : 11 - 10 - 13. 
ವಿಷಯ : ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಲ್ಲಿ ಕ್ರಷರ್‌ಗಳನ್ನು ಸ್ಥಳಾಂತರಿಸಲು ಗುರುತಿಸಿರುವ ಸುರಕ್ಷಿತ ವಲಯಗಳ 

ಅಧಿಸೂಚನೆ ಪ್ರಕಟಿಸುವ ಬಗ್ಗೆ . 


ಉತ್ತರ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


೪೨೭ 


ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ, ಸರ್ಕಾರಿ ಆದೇಶ ಸಂಖ್ಯೆ : ಕ. ಗ.ಸಿಆರ್ / ಜಲ್ಲಿ ಕ್ರಷರ್ / ಅಧಿಸೂಚನೆ /2012 - 13, ದಿನಾಂಕ: 11 - 10 - 2012ರ 
ಆದೇಶ ಭಾಗದ ಎರಡನೇ ಪಂಕ್ತಿಯ ಐದನೇ ಸಾಲಿನಲ್ಲಿರುವ ಅನುಮೋದನೆಗೊಂಡ ನಾಲ್ಕು ಸುರಕ್ಷಿತ ವಲಯದ ವಿವರಗಳನ್ನು ಸಾರ್ವಜನಿಕರ ಗಮನಕ್ಕೆ 
ತರಳು ಈ ಪ್ರಕಟಣೆ ಎಂಬುದರ ಬದಲಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಲ್ಲಿ ಕ್ರಷರ್‌ಗಳನ್ನು ಸ್ಥಳಾಂತರಿಸಲು ಗುರುತಿಸಿ ಅನುಮೋದನೆಗೊಂಡಿರುವ ನಾಲ್ಕು 
ಪ್ರದೇಶಗಳನ್ನು ಸುರಕ್ಷಿತ ವಲಯಗಳು ಎಂದು ಘೋಷಿಸಿದೆ ಎಂದು ತಿದ್ದಿ ಓದಿಕೊಳ್ಳತಕ್ಕದು. 

ಮುಂದುವರೆದು, ಮೇಲಿನ ಆದೇಶ ಸಂಖ್ಯೆಯಲ್ಲಿ ಪ್ರಕಟಗೊಂಡ ಸುರಕ್ಷಿತ ವಲಯಗಳ ಪಟ್ಟಿಯ ನಾಲ್ಕನೇ ಸಾಲಿನ ಚಿಕ್ಕಮಗಳೂರು ತಾಲ್ಲೂಕು 
ಮರ್ಲೆ ಗ್ರಾಮದ ಸರ್ವೆ ನಂ . 34ರ ಬದಲಾಗಿ 134 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು . 

ಜಿಲ್ಲಾಧಿಕಾರಿ 
P . R . 36 

ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಭೂ ದಾಖಲೆಗಳ ಜಂಟಿ ನಿರ್ದೇಶಕರು ಮರುಭೂಮಾಪನ ಬೆಳಗಾಂ 

ಅಧಿಸೂಚನೆ 
ಸಂಖ್ಯೆ : ಮರುಭೂಮಾಪನ : ನೋ - 19 /2012 -13, ದಿನಾಂಕ : 10 -9 -2012 . 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲಂ 106 ಹಾಗೂ ಘನ ಕರ್ನಾಟಕ ಸರ್ಕಾರದ ಆದೇಶ ನಂ . ಕಂ . ಇ/29/ಭೂದಾಸ/2009 , 
ದಿನಾಂಕ : 20 - 2 - 2009ರ ಮೇರೆಗೆ 109, 112 ಹಾಗೂ 152 ರಲ್ಲಿ ನಿಹಿತವಾದ ಅಧಿಕಾರದ ಮೇರೆಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲ್ಲೂಕಿನ ಈ 
ಕೆಳಕಂಡ ಗ್ರಾಮದಲ್ಲಿ ಮರುಭೂಮಾಪನ ಹಾಗೂ ಮರುವರ್ಗೀಕರಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. 

ಈ ಮೇಲ್ಕಂಡ ಯೋಜನೆಯಲ್ಲಿ ಬರತಕ್ಕ ಗ್ರಾಮಗಳ ಎಲ್ಲಾ ಹಿಡುವಳಿದಾರರು/ ಮಾಲೀಕರು ಅಳತೆಗೆ ಬರತಕ್ಕ ಮೋಜಿಣಿದಾರರಿಗೆ ಅಗತ್ಯ 
ಸಹಾಯವನ್ನು (ಕೂಲಿಗಳನ್ನು ಒದಗಿಸುವುದು ಇತ್ಯಾದಿ) ಪೂರೈಸತಕ್ಕದ್ದು. 
ಅ . ನಂ . ತಾಲ್ಲೂಕು 

ಗ್ರಾಮದ ಹೆಸರು 


ಖಾನಾಪುರ 


ಶಿವೋಲಿ 


ಷರಾ : ಭೂಮಾಪನಾ ತಂಡವು ಆಯಾ ಗ್ರಾಮಗಳಲ್ಲಿ ಬರತಕ್ಕೆ ಸರ್ಕಾರಿ ನಂಬರುಗಳನ್ನು ಅಳತೆ ಮಾಡಿ ಸುತ್ತೋಲೆಯಂತೆ ದಾಖಲೆಗಳನ್ನು 
ತಯಾರಿಸುವುದು. 

ಭೂದಾಖಲೆಗಳ ಜಂಟಿ ನಿರ್ದೇಶಕರು, 

ಮರು ಭೂ ಮಾಪನ ಕಾರ್ಯಾಲಯ , 
P . R . 46 

ಡಿ .ಸಿ . ಕಂಪೌಂಡ, ಬೆಳಗಾವಿ 
ಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಹೊನ್ನಾವರ ವಿಭಾಗ, ಹೊನ್ನಾವರ ರವರ ನ್ಯಾಯಾಲಯ 

ಕಳ್ಳಸಾಗಾಣಿಕೆ ವಾಹನದ ಕುರಿತು ಪ್ರಕಟಣೆ 
ಕ್ರಮ ಸಂಖ್ಯೆ : ಸಿ3 /ಎಫ್‌ಐಆರ್‌ -1/ ಅರ ಕೋಟಾ/ ಮಂಕಿ/2011 - 12 , ದಿನಾಂಕ : 31 - 12 -2012 . 
ದಿನಾಂಕ : 25 - 7-2011 ರಂದು ರಾತ್ರಿ ಸಮಯಕ್ಕೆ ಮಂಕಿ ವಲಯದ ಕೋಟಾ ರಸ್ತೆಯಿಂದ ಮಾರುತಿ ಓಮಿನಿ ವಾಹನ ನೋಂದಣಿ ಸಂಖ್ಯೆ : 
ಕೆಎ -05 /7403ರಲ್ಲಿ ಅಕ್ರಮವಾಗಿ ಸಾಗ ಜಾತಿಯ ತುಂಡುಗಳನ್ನು ತುಂಬಿಕೊಂಡು ಕಳ್ಳಸಾಗಾಣಿಕೆಯಲ್ಲಿ ಸಾಗಾಟಪಡಿಸುತ್ತಿದ್ದಾಗ, ವಲಯ ಅರಣ್ಯಾಧಿಕಾರಿ, 
ಮಂಕಿ ರವರು ಅಟಕಾಯಿಸಿ ಪ್ರಥಮ ಮಾಹಿತಿ ವರದಿ ಸಂಖ್ಯೆ : 1/2011- 12 , ದಿನಾಂಕ : 25 - 7 - 2011 ರಂತೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 
24 ( ಇ), 62, 71ಎ ಮತ್ತು ಕರ್ನಾಟಕ ಅರಣ್ಯ ಅಧಿನಿಯಮ 1969ರ ನಿಯಮ 144ರ ಉಲ್ಲಂಘನೆ ಮೇರೆಗೆ ಗುನ್ನೆ ಪ್ರಕರಣ ದಾಖಲಿಸಿ ವಾಹನ ಸಂಖ್ಯೆ: 
ಕೆಎ - 05/7403ನ್ನು ಅರಣ್ಯ ಉತ್ಪನ್ನ ಸಮೇತ ಜಪ್ತಿಪಡಿಸಿ ಪಂಚನಾಮೆಯಿಂದ ಅಮಾನತ್ತುಪಡಿಸಿಕೊಂಡು ಅರಣ್ಯ ಕಾಯ್ದೆ 1963ರ ನಿಯಮ 71 ( ಎ) ಯಿಂದ 
( ಜಿ) ಅನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಈ ಕೆಳಗೆ ಸಹಿ ಮಾಡಿರುವ ಅಧಿಕಾರಿಗಳ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ಈ ರೀತಿ 
ವಶಪಡಿಸಿಕೊಂಡಿರುವ ಓಮಿನಿ ವಾಹನ ನೋಂದಣಿ ಸಂಖ್ಯೆ : ಕೆಎ - 05 /7403ರ ನೋಂದಾಯಿತ ಮಾಲೀಕತ್ವದ ವಿವರಗಳ ಕುರಿತಾಗಿ ದಿನಾಂಕ : 25 - 7 
2011 ರಿಂದ ಇಲ್ಲಿಯವರೆಗೆ ಹೊನ್ನಾವರ ಹಾಗೂ ಬೆಂಗಳೂರು ಸಾರಿಗೆ ಪ್ರಾಧಿಕಾರದಲ್ಲಿ ಪತ್ರ ವ್ಯವಹರಿಸಲಾಗಿ, ಈವರೆಗೂ ವಾಹನ ಮಾಲೀಕತ್ವದ 
ವಿವರಗಳು ಈ ಕಛೇರಿಗೆ ಸ್ವೀಕೃತವಾಗಿರುವುದಿಲ್ಲ . ಅಲ್ಲದೇ , ಸದರ ವಾಹನ ತನ್ನದೆಂದು ಈವರೆಗೂ ಯಾರೂ ಈ ನ್ಯಾಯಾಲಯದಲ್ಲಿ ಕೋರಿಕೆ 
ಸಲ್ಲಿಸಿರುವುದಿಲ್ಲ. 

ಆದ್ದರಿಂದ, ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71( ಎ) ರಿಂದ ( ಜಿ) 1 ಮತ್ತು 2ನೇ ತಿದ್ದುಪಡಿ ಪ್ರಕಾರ ಅರಣ್ಯ ಅಪರಾಧ ಪ್ರಕರಣದಲ್ಲಿ 
ಭಾಗಿಯಾಗಿರುವ ವಾಹನ ಸಂಖ್ಯೆ : ಕೆಎ - 05 / 7403ನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎನ್ನುವ ಬಗ್ಗೆ ಸದರ ವಾಹನದ ಹಕ್ಕುಳ್ಳವರು 
ಮೂಲ ಆರ್.ಸಿ . ಹಾಗೂ ಟ್ಯಾಕ್ಸ್ ಕಾರ್ಡನೊಂದಿಗೆ 15 ( ಹದಿನೈದು) ದಿನಗಳ ಒಳಗೆ ಖುದ್ದಾಗಿ ವಕೀಲರ ಮೂಲಕ ಈ ನ್ಯಾಯಾಲಯಕ್ಕೆ ಹಾಜರಾಗಿ 
ಹೇಳಿಕೆಯನ್ನು ಕೊಡತಕ್ಕದ್ದು. ಇದಕ್ಕೆ ತಪ್ಪಿದಲ್ಲಿ ಈ ಅಪರಾಧಕ್ಕೆ ಸಂಬಂಧಿಸಿ ಯಾರದೇ ಆಕ್ಷೇಪಣೆ ಇರುವುದಿಲ್ಲ ಅಂತ ಪರಿಗಣಿಸಿ ಸದರ ವಾಹನವನ್ನು 
ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶ ಹೊರಡಿಸಲಾಗುವುದು. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 
P . R . 49 

ಹೊನ್ನಾವರ ವಿಭಾಗ, ಹೊನ್ನಾವರ . 


೪೨೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೧, ೨೦೧೩ 


ಭಾಗ - ೩ 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪ ವಿಭಾಗ ನಂ .2, ವಿಜಾಪೂರ 

ಪ್ರಕಟಣೆ 
ಸಂ : ಕಾ . ಅ. ಬಿ - 2: ಕಾ . ನ. ಪ . ಮಪ್ಪಎಸ್‌ . ಆರ್‌. ನಂ . 02 / 2013, ದಿನಾಂಕ : 5 - 1 - 2013. 
ಅರ್ಜಿದಾರರು 

- ಪ್ರತಿವಾದಿಗಳು 
ಶ್ರೀಮತಿ ಮಹಾದೇವಿ ಗಂಡ ಸಿದ್ದಪ್ಪ ನಾಯಕೋಡಿ, ಮತ್ತು ಇತರರು, - ಟಿ. ಹೆಚ್, ನಾಸೀರ ತಂದೆ ಹಸನಬ್ಬ, ಸಾ : ಸೈಟ್ ನಂ . 187 , 
ಸಾ :ಗಣಪತಿ ಚೌಕ, ವಿಜಾಪುರ ಜಿಲ್ಲೆ, ವಿಜಾಪುರ . 

7ನೇ ಬ್ಲಾಕ್ , ಶಹಾಪೇಠ, ಕೃಷ್ಣಾಪುರ ( ಪಿ), ಮಂಗಳೂರು, 

ದಕ್ಷಿಣ ಕನ್ನಡ, 
2 . ದಿ ಮ್ಯಾನೇಜರ್ ಲಿಗಲ್ , 

ಐ. ಸಿ. ಐ.ಸಿ. ಐ. ಜನರಲ್ ಇನ್ಸೂರೆನ್ಸ್ ಕಂ . ಲಿ., ಗುಲಬರ್ಗಾ, 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ ಶ್ರೀ ಸಿದ್ದಪ್ಪ ತಂದೆ ಹಣಮಂತಪ್ಪ @ ಹಣಮಂತ್ರಾಯ 
ನಾಯಕೋಡಿ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ : 20 - 8 - 2012 ರಂದು 
ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ 
ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರು ಆಕ್ಷೇಪಣೆಗಳಿದ್ದರೆ , ಹಾಗೂ 
ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ, ಅಂಥವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯ ಪತ್ರದಲ್ಲಿ | ಈ ನ್ಯಾಯಾಲಯದ ಸೂಚನಾ ಫಲಕದಲಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ 
ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳನ್ನು ಬಾರದೇ 
ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಡಿ. ಎಂ . ವಿನುತ 
ಕಾರ್ಮಿಕ ಪರಿಹಾರ ಆಯುಕ್ತರು ಮತ್ತು ಕಾರ್ಮಿಕ ಅಧಿಕಾರಿ , 

ಉಪ ವಿಭಾಗ - 2 , ವಿಜಾಪೂರ. 


P . R . 52 


ಭೂ ದಾಖಲೆಗಳ ಜಂಟಿ ನಿರ್ದೇಶಕರು ಮರುಭೂಮಾಪನ ಬೆಳಗಾವಿ 

ಅಧಿಸೂಚನೆ | 
ಸಂಖ್ಯೆ : ಮರುಭೂಮಾಪನ: ನೋ - 19 / 2012 - 13 , ದಿನಾಂಕ: 10 - 09 - 2012 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲಂ 106 ಹಾಗೂ ಘನ ಕರ್ನಾಟಕ ಸರ್ಕಾರದ ಆದೇಶ ನಂ : ಕಂ . ಇ/29 /ಭೂದಾಸ /2009 
ದಿನಾಂಕ : 20 - 02 - 2009 ರ ಮೇರೆಗೆ 109 , 112 ಹಾಗೂ 152 ರಲ್ಲಿ ನಿಹಿತವಾದ ಅಧಿಕಾರದ ಮೇರೆಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲ್ಲೂಕಿನ ಈ 
ಕೆಳಕಂಡ ಗ್ರಾಮದಲ್ಲಿ ಮರುಭೂಮಾಪನ ಹಾಗೂ ಮರುವರ್ಗೀಕರಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. 

ಮೇಲ್ಕಂಡ ಯೋಜನೆಯಲ್ಲಿ ಬರತಕ್ಕ ಗ್ರಾಮಗಳ ಎಲ್ಲಾ ಹಿಡುವಳಿದಾರರು | ಮಾಲೀಕರು ಅಳತೆಗೆ ಬರತಕ್ಕ ಮೋಜಣಿದಾರರಿಗೆ ಅಗತ್ಯ 
ಸಹಾಯವನ್ನು (ಕೂಲಿಗಳನ್ನು ಒದಗಿಸುವುದು ಇತ್ಯಾದಿ) ಪೂರೈಸತಕ್ಕದ್ದು. 


ಅನಂ 


ತಾಲ್ಲೂಕು 


ಗ್ರಾಮದ ಹೆಸರು 


( 2 ) 


( 3) 


ಖಾನಾಪುರ 


ಶಿವೋಲಿ 


ಷರಾ: - ಭೂಮಾಪನಾ ತಂಡವು ಆಯಾ ಗ್ರಾಮಗಳಲ್ಲಿ ಬರತಕ್ಕೆ ಸರ್ಕಾರಿ ನಂಬರುಗಳನ್ನು ಅಳತೆ ಮಾಡಿ ಸುತ್ತೋಲೆಯಂತೆ ದಾಖಲೆಗಳನ್ನು 
ತಯಾರಿಸುವುದು . 

ಭೂ . ದಾ . ಜಂ . ನಿ ( ನಮಾ. ಉ . ವ) ಹಾಗೂ 
P . R . 1574 

ಪದನಿಮಿತ್ತ ಭೂ . ದಾ . ಜಂ.ನಿ (ಮಭೂ ) ಬೆಳಗಾವಿ. 
ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ : ಕೇಂದ್ರ ಕಛೇರಿ : ಹುಬ್ಬಳ್ಳಿ 

ಸುತ್ತೋಲೆ 
ಸಂ : ವಾಕರಸಾ:ಕೇಕ: ಹು : ಸಿಬ್ಬಂದಿ: ಎ5:2451 ದಿನಾಂಕ: 11 - 09 - 2012 
ಉಲ್ಲೇಖ: ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಾರಿಇ 31 ವಾಈಸೇ 2012 ದಿನಾಂಕ: 07 - 09 - 2012 . 
ಉಲ್ಲೇಖಿತ ಆದೇಶದ ಮೇರೆಗೆ , ನಾನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ , ಕೇಂದ್ರ ಕಛೇರಿ, ಹುಬ್ಬಳ್ಳಿಯಲ್ಲಿ ದಿನಾಂಕ:10 - 09 - 2012 
ರಂದು ವ್ಯವಸ್ಥಾಪಕ ನಿರ್ದೆಶಕ ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಂಡಿರುತ್ತೇನೆ. 


a sex sa 


rege 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 

೪೨೯ 
ನನ್ನ ಕಾರ್ಯ ವ್ಯಾಪ್ತಿಗೆ ಸಂಬಂಧಿಸಿದ ಎಲ್ಲಾ ಗೌಪ್ಯ ಹಾಗೂ ಅರೆ ಸರ್ಕಾರಿ ಪತ್ರಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ಕಳುಹಿಸಲು ಕೋರುತ್ತೇನೆ. 
ಮನೋಜ್ ಜೈನ್, 
ವ್ಯವಸ್ಥಾಪಕ ನಿರ್ದೇಶಕರು, 
ವಾ .ಕ.ರ. ಸಾ .ಸಂಸ್ಥೆ, ಕೇಂದ್ರ ಕಛೇರಿ 
ಗೋಕುಲ ರಸ್ತೆ, ಹುಬ್ಬಳ್ಳಿ -580030 


ದೂರವಾಣಿ 


0836 - 2333058 


ಕಛೇರಿ 
ಮೊಬೈಲ್ ಸಂಖ್ಯೆ : 
ಫ್ಯಾಕ್ಸ್ ಸಂಖ್ಯೆ : 


77609 - 91999 


0836 - 2332103 


ಮನೋಜ್ ಜೈನ್ 
ವ್ಯವಸ್ಥಾಪಕ ನಿರ್ದೆಶಕರು 
ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 

ಕೇಂದ್ರ ಕಛೇರಿ: ಹುಬ್ಬಳ್ಳಿ 


P . R . 1575 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 12 ಎಲ್‌ಜಿಎಸ್ 2009( ಪಿ - 1) ಬೆಂಗಳೂರು, ದಿನಾಂಕ: 10 - 12 -2012 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆರ್‌ಡಿ 12 ಎಲ್‌ಜಿಎಸ್ 2009 ( ಪಿ -1) ದಿನಾಂಕ: 06 /02 /2010ನ್ನು ಭಾಗಶ : ಮಾರ್ಪಡಿಸಿ ಶಿವಮೊಗ್ಗ 
ಜಿಲ್ಲೆಯ ಸಾಗರ ತಾಲ್ಲೂಕು, ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಶ್ರೀಮತಿ ಲಕ್ಷ್ಮೀ ಕೋ ಶಿವಪ್ಪ ಕಂಬಳಿಕೊಪ್ಪ ಕಲ್ಬನೆ ಅಂಚೆ, ಸಾಗರ 
ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ, ಇವರ ಸ್ಥಾನದಲ್ಲಿ ಶ್ರೀಮತಿ ಸುಲೋಚನಾ ಕೋಂ , ಶ್ರೀಪಾದರಾವ್, ನರಸೀಪುರ ಅಂಚೆ, ಗೌತಮಪುರ, ಸಾಗರ ತಾಲ್ಲೂಕು, 
ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರಿಗೆ ನಾಮನಿರ್ದೇಶನ ಮಾಡಲಾಗಿದೆ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಉಮಾದೇವಿ 
P . R . 1598 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ . ಮಂ - 1) 


ಒಳಾಡಳಿತ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ: ಹೆಚ್‌ಡಿ 165 ಕೆಎಎ 2012 ಬೆಂಗಳೂರು, ದಿನಾಂಕ: 22 - 11 - 2012 
ವಿಷಯ : ಆಯುಧ ಕಾಯ್ದೆಯಡಿಯಲ್ಲಿ ಪ್ರಾದೇಶಿಕ ಆಯುಕ್ತರಿಗೆ ಅಪೀಲು ಅಧಿಕಾರವನ್ನು ನೀಡುವ ಕುರಿತು. 
ಉಲ್ಲೇಖ : ಅಧೀನ ಕಾರ್ಯದರ್ಶಿ , ಕೇಂದ್ರ ಗೃಹ ಮಂತ್ರಾಲಯರವರ ಪತ್ರ ಸಂಖ್ಯೆ : V -11026 /49/2012- Arms ದಿನಾಂಕ : 18 /10 /2012 

ಆಯುಧ ನಿಯಮ 1962ರ ನಿಯಮ 3(1) ರನ್ವಯ ಜಿಲ್ಲಾ ದಂಡಾಧಿಕಾರಿಗಳು ಹೊರಡಿಸಿದ ಆದೇಶದ ವಿರುದ್ಧ ವಿಭಾಗಾಧಿಕಾರಿಗಳಿಗೆ 
ಮೇಲ್ಮನವಿಯನ್ನು ಸಲ್ಲಿಸಬಹುದು. ಕರ್ನಾಟಕ ರಾಜ್ಯದಲ್ಲಿ ವಿಭಾಗಾಧಿಕಾರಿಗಳ ಹುದ್ದೆಗಳನ್ನು ಕಂದಾಯ ಇಲಾಖೆಯ ಆದೇಶ ಸಂಖ್ಯೆ:ಕಂಎ 09 ಬಿಎಂ. ಎಂ 
2003, ಬೆಂಗಳೂರು ದಿನಾಂಕ:08/09 /2005ರಲ್ಲಿ ಪ್ರಾದೇಶಿಕ ಆಯುಕ್ತರು ಎಂದು ಪುನರ್‌ಪದನಾಮೀಕರಣಗೊಳಿಸಲಾಗಿರುವುದರಿಂದ, ಜಿಲ್ಲಾ 
ದಂಡಾಧಿಕಾರಿಯವರು ಹೊರಡಿಸಿದ ಆದೇಶದ ವಿರುದ್ದ ಮೇಲrವಿ ಸಲ್ಲಿಸಲು ಗೊಂದಲವೇರ್ಪಟ್ಟಿದೆ . ಭಾರತ ಸರ್ಕಾರದ ಗೃಹ ಮಂತ್ರಾಲಯದ ಅಧೀನ 
ಕಾರ್ಯದರ್ಶಿಯವರು; ದಿನಾಂಕ: 18 - 10 -2012ರಂದು ನೀಡಿರುವ ಸೃಷ್ಟಿಕರಣ ರೀತ್ಯಾ ( ಪ್ರತಿ ಲಗತ್ತಿಸಿದೆ) ಈ ಹಿಂದೆ ಮೇಲ್ಮನವಿ ಪ್ರಾಧಿಕಾರಿಯಾಗಿ 
ವಿಭಾಗಾಧಿಕಾರಿಗಳು ನಿರ್ವಹಿಸುತ್ತಿದ್ದ ಕರ್ತವ್ಯ ಪ್ರಾದೇಶಿಕ ಆಯುಕ್ತರು ನಿರ್ವಹಿಸಬಹುದೆಂದು ತಿಳಿಸಿರುತ್ತಾರೆ. 

ಮೇಲ್ಕಂಡ ಸ್ಪಷ್ಟಿಕರಣ ಹಿನ್ನೆಲೆಯಲ್ಲಿ ಆಯುಧ ನಿಯಮ 1962 ನಿಯಮ 5 (1) ರ ಪ್ರಕಾರ ಜಿಲ್ಲಾ ದಂಡಾಧಿಕಾರಿಗಳು ಹೊರಡಿಸಿದ ಆದೇಶದ 
ವಿರುದ್ಧ ಶಸ್ತ್ರಾಸ್ತ್ರ ಕಾಯ್ದೆ 1959 ಕಲಂ 18ರನ್ವಯ ತಕ್ಷಣದಿಂದ ಹಾಗೂ ಮುಂದಿನ ಆದೇಶದವರಿಗೆ ಪ್ರಾದೇಶಿಕ ಆಯುಕ್ತರು ಮೇಲ್ಮನವಿ ಪ್ರಾಧಿಕಾರವಾಗಿ 
ಕರ್ತವ್ಯ ನಿರ್ವಹಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಿದೆ. 

ಪ್ರಕಾಶ ವೈ .ಕೆ. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR, 1530 

ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ ) 


೪೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


ಭಾಗ - ೩ 


IN THE COURT OF COMMISSIONER FOR WORKMEN’S COMPENSATION BIDAR 

- NO . LOB/WCACr-34/ 2012 Dated: 05 /12/2012 
Applicants : 

V /s Respondents: 
1) Smt. Asifa Begum W /o late Mohammed 1) Mohammed Shahbuddin S/o Mussan Sab aged, Major Occu: 
Qhadulla, aged 31 years Occ: Household R/o 

Business R /o Jherasangam Mondal Taq Zahirabad Dist (madeak 
Mamadgi Tq Zahirabad and four others. 

A . P . 
2) M /s. Oriental Insurance Company Ltd, 1st floor, 6-2-376 Pavan 

Estate, Hyderabad 


PROCLAMATION 


Sri/Smt: Asifa Begam w /o late Mohammed W /o . Late Mohammed Qhadulla R /o Mamadgi Tq Zahirabad Dist. Hyderabad 
have /has filed application in this court claiming compensations stating that Late : Mahammed Qhudulla S /o Ismail sab was working as 
Driver under the Respondent No. 01 he met with an accident arising out of and during the course of employment as a result he died on 
04 -08- 2012. 


Wherefore , it is hereby notified for the information of these concerned that other dependents if any may file their claim 
application and objections within 30 days from the date of publication of this proclamation , if no applications on objections are received 
within the specified date the court will proceeded further in the matter. 


Commissioner for Workmen s 

Compensation, BIDAR 


P . R . 1566 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 02 ಹೆಚ್ ಆರ್ ಸಿ 2012 ಬೆಂಗಳೂರು, ದಿನಾಂಕ: 15- 12 - 2012 
ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಿಲೇಖನಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ 
ಶ್ರೀ ಕೆ.ಹೆಚ್ ಮಲ್ಲೇಶಪ್ಪ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ನೇಮ 

ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ನೇಮಕಾತಿಯನ್ನು ದಿನಾಂಕ 26 -11- 2011 ರಿಂದ ಪೂವಾನ್ವಯವಾಗಿ ಅನ್ವಯಸುವಂತೆ 
ಹಾಗೂ ದಿನಾಂಕ 02 - 08 - 2013 ರವರೆಗೆ ವಿಲೇಖನಾಧಿಕಾರಿಯಾಗಿ ಅವರ ನೇಮಕಾತಿಯನ್ನು ಗುತ್ತಿಗೆ ಆಧಾರದ ಮೇಲೆ ಮುಂದುವರೆಸಲು ಮಂಜೂರಾತಿ 
ನೀಡಲಾಗಿದೆ. ಗುತ್ತಿಗೆ ಆಧಾರದ ಮರುನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎನ್ , ರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

( ಮಾನವ ಹಕ್ಕುಗಳು) 


P . R . 1595 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಅಧಿಸೂಚನೆ 


ನಂ . ಚು . ( 4) ಸಿಆರ್‌ 18 / 11 - 12 , ದಿನಾಂಕ: 18 - 12 - 2012 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ 1966ರ ಉಪಬಂಧಗಳ ಮತ್ತು ಕರ್ನಾಟಕ ಕೃಷಿ 
ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ನಿಯಮಗಳು 1968ರ ನಿಯಮ 7ರ ಮೇರೆಗೆ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ರವರ ಚುನಾವಣೆ ನೋಟೀಸು 
ಕ್ರಮಾಂಕ ಚು . ( 4) ಸಿಆರ್ 181- 12 ದಿನಾಂಕ 26 - 11 - 2012 ರಂತೆ ನಿಗದಿಪಡಿಸಿದ ಚುನಾವಣಾ ವೇಳಾಪಟ್ಟಿ ಪ್ರಕಾರ ಹಾಗೂ ಕೃಷಿ ಮಾರಾಟ 
ನಿರ್ದೇಶಕರು ಕೃಷಿ ಇಲಾಖೆ ಬೆಂಗಳೂರು ರವರ ಪತ್ರ ನಂ . ಕೃಮಾಇ /25 ಚುನಾವಣೆ/2011 ದಿನಾಂಕ:27 /06 /11 ಮತ್ತು ಕೃಮಾಇ / 25 / ಚುನಾವಣೆ 2011 
ದಿನಾಂಕ:16 -10 -2012 ರ ಪ್ರಕಾರ ಭದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಹನುಮಂತಾಪುರ ವ್ಯವಸಾಯಗಾರರ ಕ್ಷೇತ್ರ ಮತ್ತು ಮಾರುಕಟ್ಟೆ 
ಪ್ರದೇಶದೊಳಗೆ ಕೃಷಿ ಸಹಕಾರ ಸಂಸ್ಕರಣ ಸಹಕಾರ ಸಂಘ ಕ್ಷೇತ್ರದಿಂದ ತೆರವಾಗಿರುವ ಸದಸ್ಯ ಸ್ಥಾನಕ್ಕೆ ಉಪಚುನಾವಣೆಯನ್ನು ನಡೆಸಲಾಗಿದೆ. ಕರ್ನಾಟಕ 
ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ನಿಯಮಗಳು 1968ರ ನಿಯಮ 37ರ ಪ್ರಕಾರ ಸದರಿ ಚುನಾವಣೆಯ ಫಲಿತಾಂಶವನ್ನು ಸಂಬಂಧಿಸಿದ 
ರಿಟನ್ನಿಂಗ್ ಅಧಿಕಾರಿಗಳು ಘೋಷಿಸಿರುತ್ತಾರೆ. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 


೪೩೧ 


ಆದ್ದರಿಂದ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ 1966ರ ಕಲಂ 27ರ ಮೇರೆಗೆ ಎಂ . ವಿ . ವೇದಮೂರ್ತಿ, 
ಜಿಲ್ಲಾಧಿಕಾರಿ , ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಆದ ನಾನು ಭದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಹನುಮಂತಾಪುರ ವ್ಯವಸಾಯಗಾರರ ಕ್ಷೇತ್ರ ಮತ್ತು 
ಮಾರುಕಟ್ಟೆ ಪ್ರದೇಶದೊಳಗೆ ಕೃಷಿ ಸಹಕಾರ ಸಂಸ್ಕರಣ ಸಹಕಾರ ಸಂಘ ಕ್ಷೇತ್ರದ ಸ್ಥಾನಕ್ಕೆ ಆಯ್ಕೆಯಾದ ಸದಸ್ಯರ ಹೆಸರನ್ನು ಈ ಕೆಳಗಿನಂತೆ ಪ್ರಕಟಿಸಿರುತ್ತೇನೆ. 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಹೆಸರು : ಭದ್ರಾವತಿ 


ಕ್ರಮ 


ಚುನಾವಣಾ ಕ್ಷೇತ್ರದ ಹೆಸರು 


ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ 


ಸಂಖ್ಯೆ 


ಭದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಹನುಮಂತಾಪುರ ವ್ಯವಸಾಯಗಾರರ ಕ್ಷೇತ್ರ 
ಮಾರುಕಟ್ಟೆ ಪ್ರದೇಶದೊಳಗೆ ಕೃಷಿ ಸಹಕಾರ 
ಸಂಸ್ಕರಣ ಸಹಕಾರ ಸಂಘ ಕ್ಷೇತ್ರ 


ಬಿ . ಚಂದ್ರಪ್ಪ ಬಿನ್ ರುದ್ರಪ್ಪ ವ್ಯವಸಾಯಗಾರರು 
ಅರಹತೊಳಲು ಭದ್ರಾವತಿ ತಾಲ್ಲೂಕು 
ಯ . ಗಂಗನಗೌಡ್ರು ಬಿನ್: ಮಹಾದೇವಪ್ಪ, 
ವ್ಯವಸಾಯಗಾರರು ಸನ್ಯಾಸಿಕೊಡಮಗ್ಗೆ. 
ಹೊಸೂರು ( ಅವಿರೋಧ ಆಯ್ಕೆ) 


ಎಂ. ವಿ. ವೇದಮೂರ್ತಿ 

ಜಿಲ್ಲಾಧಿಕಾರಿಗಳು 
P . R . 1608 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂ : ಸಾರಿಇ 212 ಸಾಅಪ 2012 ಬೆಂಗಳೂರು, ದಿನಾಂಕ : 21 - 12 - 2012 
ಕರ್ನಾಟಕ ಮೋಟಾರು ವಾಹನ ತೆರಿಗೆ ಕಾಯ್ದೆ 1957 ಕಲಂ 16(1) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರದ ಆದೇಶ 
ಸಂಖ್ಯೆ : ಸಾರಿಇ 06 ಸಾಇನಿ 2007 , ದಿನಾಂಕ: 26 - 6 - 2007ರಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಪರಿಷತ್ ನಂ . 4 /58, 2ನೇ ಮುಖ್ಯರಸ್ತೆ, 
ಕೋಕೋನಟ್ ಗಾರ್ಡನ್, 1ನೇ ಹಂತ, ನಾಗರಭಾವಿ, ಬೆಂಗಳೂರು- 72 ಈ ಸಂಸ್ಥೆಯು ಹೊಂದಿರುವ ವಾಹನ ಸಂಖ್ಯೆ:ಕೆಎ 01 - ಜಿಎ - 0099 ( ಟಾಟಾ 
ಸಪಾರಿ) ಮತ್ತು ವಾಹನ ಸಂಖ್ಯೆ :ಕೆಎ - 04 - ಜಿಎ -99 (ಕಾಂಟೇಸ್ಸ ಪೆಟ್ರೋಲ್‌) ವಾಹನಗಳಿಗೆ ಮೋಟಾರು ವಾಹನ ತೆರಿಗೆ ಪಾವತಿಯಿಂದ ವಿನಾಯಿತಿ 
ನೀಡಲಾಗಿತ್ತು . ಆದರೆ ಸದರಿ ಆದೇಶದಲ್ಲಿ ವಿಧಿಸಿದ್ದ ಷರತ್ತುಗಳನ್ನು ಕರ್ನಾಟಕ ರಾಜ್ಯ ಅಂಗವಿಕಲರ ಪರಿಷತ್‌ಗೆ ವಿಧಿಸಿದ್ದ ಷರತ್ತುಗಳನ್ನು ಉಲ್ಲಂಘಿಸಿರುವ 
ಹಿನ್ನೆಲೆಯಲ್ಲಿ ವಾಹನ ಸಂಖ್ಯೆ : ಕೆಎ01- ಜಿಎ - 1899 ( ಟಾಟಾ ಸಫಾರಿ) ಮತ್ತು ವಾಹನ ಸಂಖ್ಯೆ: ಕೆಎ - 04 - ಜಿಎ - 0099 (ಕಾಂಟೇಸ್ಸ ಪೆಟ್ರೋಲ್) ವಾಹನಗಳಿಗೆ 
ನೀಡಲಾಗಿದ್ದ ತೆರಿಗೆ ವಿನಾಯಿತಿಯನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಬೀರೇಶ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . R . 1609 

ಸಾರಿಗೆ ಇಲಾಖೆ 


ಸಹಕಾರ ಸಚಿವಾಲಯ 

ಅಧಿಕೃತ ಜ್ಞಾಪನ 
ಸಂ : ಸಇ 114 ರರವಿ 2012 ಬೆಂಗಳೂರು, ದಿನಾಂಕ: 14 - 08 - 2012 


ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಸರ್ಕಾರದ ಪ್ರಕರಣಗಳಲ್ಲಿ ಕಂಡಿಕೆವಾರು ಷರಾ ದಾಖಲೆಗಳು/ ಅರ್ಜಿಗೆ ಸಂಬಂಧಪಟ್ಟ ಕಡತಗಳು 
ಮಾಹಿತಿಗಳನ್ನು ನಿಗದಿತ ಅವಧಿಯಲ್ಲಿ ಸರ್ಕಾರಿ ವಕೀಲರಿಗೆ ಒದಗಿಸಲು ಶ್ರೀ ಆರ್.ಎಸ್. ಇಟಗಿ, ಸರ್ಕಾರದ ಉಪ ಕಾರ್ಯದರ್ಶಿ , ಸಹಕಾರ ಇಲಾಖೆ , 
ಇವರನ್ನು ಸಹಕಾರ ಇಲಾಖೆಯ ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 

ದೂರವಾಣಿ ಸಂಖ್ಯೆ : (ಕಛೇರಿ) 22353951, 22032521 
ದೂರವಾಣಿ ಸಂಖ್ಯೆ : (ನಿವಾಸ) 
ಮೊಬೈಲ್ ಸಂಖ್ಯೆ : 99454 32316 
ಇ - ಮೇಲ್ ವಿಳಾಸ : deputysecretary @ ymail.com 

ಸಿ.ಕೆ. ವಾಸುದೇವಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . R . 1610 

ಸಹಕಾರ ಇಲಾಖೆ 


೪೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 

ಭಾಗ - ೩ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಹಾಸನ ಉಪವಿಭಾಗ , ಹಾಸನ 

ಸಂಖ್ಯೆ: ಡಬ್ಲೂಸಿ: ಎಎಫ್: ಎಸ್ ಆರ್ /30 -2012, ದಿನಾಂಕ: 14 -12 -2012 


ಅರ್ಜಿದಾರರು : 

ಪ್ರತಿವಾದಿಗಳು 
ಶ್ರೀ ಸಿ . ಸಿ. ಮಂಜುನಾಥ ಬಿನ್ ಚನ್ನಪ್ಪಗೌಡ ಮತ್ತು ಇತರರು 1) ಶ್ರೀಮತಿ ಜಯಶ್ರೀ ಕೋಂ ಮೋಹನ್ 
ಆಡುವಳ್ಳು ಬಡವಾಣೆ, ಹಾಸನ ತಾಲ್ಲೂಕು 

ಡೋರ್ ನಂ - 44, ಶ್ರೀ ದೇವಿಕಾ ಕೃಪಾ ಕಿ ಮುಂಭಾಗ ಬಿ . ಎಂ . ರಸ್ತೆ, ಹಾಸನ 
2) ವ್ಯವಸ್ಥಾಪಕರು, ರಿಲಿಯನ್ ಜನರಲ್ ಇನ್ಸೂರೆನ್ಸ್ ಕಂಪೆನಿ, ಹಾಸನ 

ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶ್ರೀ ಅಮರ್ ಬಿನ್ ಮಂಜುನಾಥ ರವರು ಒಂದನೇ 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 21 - 05 - 2012ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ 
ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ, 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ , ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ 
ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಮತ್ತು ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ 
ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು . 

ಕೆ.ಎನ್ . ಪ್ರಹ್ಲಾದ , 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
P . R . 1612 

ಹಾಸನ ಉಪವಿಭಾಗ, ಹಾಸನ. 
FORM NO . 155 
[Members Voluntary Winding - up ] 
Name of company: LFM Mohta AIK Limited 

Notice convening final meeting 


Notice is hereby given in pursuance of section 497 that a GeneralMeeting ( finalmeeting) of the members of the above named company 
will be held at the Registered office of the Company situated at No .255/ 15 , New No.29 , 5th Main 13th Cross, Vyalikawal, Bangalore 
560003 on the 30th day of March 2013 at 10 . 30 A .M for the purpose of having an account laid before them showing the manner in 
which the winding -up has been conducted and the property of the Company disposed off and of hearing any explanation that may be 
given by the Liquidator and also of determining by a special resolution of the Company , the manner in which the books, accounts and 
documents of the company and of the liquidator shall be disposed off. 
Dated this 2nd day of February , 2013 


Vijayakrishna KT 

Liquidator 


PD -28 


FORM NO . 155 
[Members Voluntary Winding-up ] 
Name of company: Mohta Udyog Limited 

Notice convening final meeting 


Notice is hereby given in pursuance of section 497 that a General Meeting(finalmeeting ) of the members of the above named company 
will be held at the Registered office of the Company situated at No .255/ 15 , New No.29, 5th Main 13th Cross, Vyalikawal, Bangalore 
560003 on the 30th day of March 2013 at 11. 30 A .M for the purpose of having an account laid before them showing the manner in 
which the winding -up has been conducted and the property of the Company disposed off and of hearing any explanation that may be 
given by the Liquidator and also of determining by a special resolution of the Company , the manner in which the books , accounts and 
documents of the company and of the liquidator shall be disposed off. 
Dated this 2nd day of February, 2013 


Vijayakrishna KT 

Liquidator 


PD - 27 


- 


೪೩೩ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 

೪೩೩ 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ ,ಕೋಲಾರ ಜಿಲ್ಲೆ,ಕೋಲಾರ 

ಅಧಿಸೂಚನೆ 
ಸಂಖ್ಯೆ: ಎಂಎಎಸ್ / ಸಿಆರ್ - 2451 / 2012 - 13/ ದಿನಾಂಕ: 16 - 02 -2013 
ವಿಷಯ:- ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ ) ನಿಯಂತ್ರಣ ಅಧಿನಿಯಮ , 2011 ರಂತೆ ಕೋಲಾರ ಜಿಲ್ಲೆಯಲ್ಲಿ ಕಲ್ಲುಪುಡಿ 

ಮಾಡುವ ಘಟಕಗಳಿಗೆ ಸುರಕ್ಷಿತಾ ವಲಯ ಘೋಷಣೆ ಮಾಡುವ ಕುರಿತು. 


ಉಲ್ಲೇಖ:- 1. ದಿನಾಂಕ: 01 .09 .2012 ರಂದು ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಸಮಿತಿ ಸಭೆಯ ಮುಂದುವರೆದ ಸರ್ಕುಲರ್ 

ನಡುವಳಿಯಂತೆ. 
2. ಉಪಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ ಪತ್ರ ಸಂಖ್ಯೆ: ಎ ಕಲ್ಲುಗಣಿ/ ಸಿಆರ್‌. 103/ 2008 - 09/ ದಿನಾಂಕ: 10 .10. 2012 . 
3. ಈ ಕಛೇರಿ ಪತ್ರ ಸಂಖ್ಯೆ: ಎಂಎಎಸ್/ ಸಿಆರ್ - 2451/2012 -13/ ದಿನಾಂಕ: 10.12.2012, 
4. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸೇಫರ್ ಜೋನ್ ವಲಯ ದೃಢೀಕರಣ ಪರವಾನಿಗೆ ಪತ್ರ ಸಂಖ್ಯೆ : 

149 / ಪಿಸಿಬಿ - 75 / ಎಂಐಎನ್/2012 -13 /61737 ದಿನಾಂಕ: 27.12 .2012 . 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ) ನಿಯಂತ್ರಣ ಅಧಿನಿಯಮ 2011 ರ 
ನಿಯಮ 6(5) ರಂತೆ ಈ ಕೆಳಗೆ ನಮೂದಿಸಿರುವ ಪ್ರದೇಶಗಳನ್ನು ಕಲ್ಲುಪುಡಿ ಮಾಡುವ ಘಟಕಗಳನ್ನು (ಕ್ರಷರ್‌ಗಳನ್ನು ಸ್ಥಾಪಿಸಲು ಉಲ್ಲೇಖ 1 ಮತ್ತು 2 
ರಂತೆ ಸುರಕ್ಷಿತ ವಲಯವೆಂದು ಗುರುತಿಸಿದ್ದು , ಇದನ್ನು ಸಾರ್ವಜನಿಕರ ಅವಗಾಹನೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 

ಕಲ್ಲುಪುಡಿ ಮಾಡುವ ಘಟಕಗಳನ್ನು ನಡೆಸುವವರು ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ) ನಿಯಂತ್ರಣ ಅಧಿನಿಯಮ 2011 
ರ ನಿಯಮ 3( 2) ರಂತೆ ಈ ಅಧಿಸೂಚನೆ ಜಾರಿಗೆ ಬಂದ ದಿನಾಂಕದಿಂದ ಯಾವುದೇ ಪ್ರಾಧಿಕಾರದಿಂದ ನೀಡಲಾದ ಲೈಸನ್ಸ್‌ನೊಂದಿಗೆ ಕಲ್ಲುಪುಡಿ 
ಮಾಡುವ ಘಟಕದ ವ್ಯವಹಾರವನ್ನು ನಡೆಸುತ್ತಿರುವ ಯವೊಬ್ಬ ವ್ಯಕ್ತಿಯು ಮೂರು ತಿಂಗಳೊಳಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು . ಲೈಸನ್ಸ್ ದೊರೆತ ಮೇಲೆ ತಮ್ಮ 
ಅಸ್ತಿತ್ವದಲ್ಲಿರುವ ಕಲ್ಲುಪುಡಿ ಮಾಡುವ ಘಟಕವನ್ನು ಆರು ತಿಂಗಳೊಳಗಾಗಿ ಸುರಕ್ಷಿತಾ ವಲಯಕ್ಕೆ ಸ್ಥಳಾಂತರಿಸತಕ್ಕದ್ದು. 

* ಕಲ್ಲುಪುಡಿ ಮಾಡುವ ವ್ಯವಹಾರಗಳನ್ನು ಕೈಗೊಳ್ಳಲು ಲೈಸನ್ಸ್ ಮಂಜೂರಾತಿಗಾಗಿ ಅಗತ್ಯ ದಸ್ತಾವೇಜುಗಳು ಮತ್ತು ನಿಗದಿತ ಶುಲ್ಕಗಳೊಡನೆ 
ಅರ್ಜಿಗಳನ್ನು ಸದಸ್ಯ ಕಾರ್ಯದರ್ಶಿಗಳಾದ ಹಿರಿಯ ಭೂವಿಜ್ಞಾನಿಗಳು,ಕೋಲಾರ ಜಿಲ್ಲೆ,ಕೋಲಾರ ಇವರಿಗೆ ಸಲ್ಲಿಸತಕ್ಕದ್ದು, 

ಲೈಸನ್ಸ್ ಮಂಜೂರಾತಿ ಅಥವಾ ನಿರಾಕರಣೆಯನ್ನು ಸ್ಥಳ ಪರಿಶೀಲನೆ, ಲೈಸನ್ಸ್ ಇತರೆ ಷರತ್ತುಗಳ ನೆರವೇರಿಕೆಯ ಬಗ್ಗೆ ಪರಿಶೀಲಿಸಿದ ತರುವಾಯ 
ಮಾಡಲಾಗುವುದು. ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳಿಗಾಗಿ ( ಕ್ರಷರ್‌ಗಳಿಗಾಗಿ) ಗುರುತಿಸಿರುವ ಸುರಕ್ಷಿತಾ ವಲಯದ ವಿವರಗಳು ಈ 
ಕೆಳಕಂಡಂತಿವೆ. ಈ ಜಮೀನುಗಳು ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿರುವುದಿಲ್ಲ. ಆದ್ದರಿಂದ ಕೃಷಿಯೇತರ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬಹುದಾಗಿದೆ. 

1 . ದೇವರಾಯಸಮುದ್ರ ಗ್ರಾಮದ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ) ಸುರಕ್ಷಿತಾ ವಲಯ 


ಕ್ರ . ಸಂ . 


ತಾಲ್ಲೂಕು 


ಗ್ರಾಮ 


ಸರ್ವೆ ನಂ 


ಜಮೀನಿನ ವರ್ಗೀಕರಣ 


ವಿಸ್ತೀರ್ಣ ( ಎಕರೆಗಳಲ್ಲಿ) 

ಎಕರೆ / ಗುಂಟೆ 

6 - 23 


ಮುಳಬಾಗಿಲು | ದೇವರಾಯಸಮುದ್ರ 


790 


ಖಾಸಗಿ ಜಮೀನು 


784 


3 - 18 


ಖಾಸಗಿ ಜಮೀನು 


192 


7 - 06 


ಖಾಸಗಿ ಜಮೀನು 


193 


1 - 27 


ಖಾಸಗಿ ಜಮೀನು 


754 


3 - 09 


ಖಾಸಗಿ ಜಮೀನು 


720 


3 - 00 


ಖಾಸಗಿ ಜಮೀನು 


753 


3 - 00 


ಖಾಸಗಿ ಜಮೀನು 


758 


4 - 38 


ಖಾಸಗಿ ಜಮೀನು 


194 


3 - 12 


ಖಾಸಗಿ ಜಮೀನು 


ಒಟ್ಟು 


36 - 13 


ಈ ಮೇಲ್ಕಂಡ ಕಲ್ಲುಪುಡಿ ಮಾಡುವ (ಸ್ಟೋನ್ ಕ್ರಷರ್) ಸುರಕ್ಷಿತ ವಲಯಕ್ಕೆ ಅರಣ್ಯ , ವ್ಯವಸಾಯ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳು 
ಒಪ್ಪಿಗೆಯನ್ನು ಸೂಚಿಸಿರುತ್ತಾರೆ. 


೪೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


ಭಾಗ - ೩ 


2. 


ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ವಿಧಿಸಿರುವ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 
100 meters Buffer zone shall be maintained from the boundary of cultivated /settlement land or any other existing structures 
( located aduacent to the proposed safer zone 
Action shall be initiated to construct an appropriate boundary around the safer zone and there shall be planting of tall growing 
foliage bearing perennial trees all along the boundaries . At least five such rows of tall growing leafy trees shall form a curtain 
to the surrounding area so that there is no escape of dust particles to its surrounding limits. 
Each Stone Cursher shall be allocated with a minimum area of 1 acre of land in the Safer Zone as per the requirement of the 
Karnataka Regulation of Stone Crusher Act 2011. 
Link roads and internal roads within the Safer Zone shall be properly tarred and maintained , so the fugitive emissions are 
reduced. The ambient air quality in the Safer Zone shall confirm to the National Ambient Air Quality Standards as specified in 
Environment (Protection ) Seventh Amendment Rules . 2009 . 
The entire area shall have a planned rain water harvesting system so that the location is reliant as far as water requirement is 
concerned . 
This Notification is subject to any judgement/s of the Hon ble Supreme court or Hon ble High court of Karnataka or any other 
courts thatmay be pronounced from time to time in the said matter of Safer Zone. 
The applicant shall shift the Crushers to the Safer Zone within the time prescribed under the Karnataka Regulation of Stone 
Crushers Act. 2011. 
There shall not be any complaint w .r.t. water and air pollution against 
the crusher proposed to be established in the Safer Zone. 


5 . 


7 . 


8 . 


This Notification is subjected to the conditions of the Karnataka Regulation of Stone Crushers Act. 2011 and rules, 2012 . 


PR159 


ಜಿಲ್ಲಾಧಿಕಾರಿಗಳು 

ಕೋಲಾರ ಜಿಲ್ಲೆ, ಕೋಲಾರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು. 

ಎಫ್.ಓ.ಸಿ ಸಂಖ್ಯೆ :199 /1997 -98, ದಿನಾಂಕ : 06 / 02 /2012. 
ಸಂಖ್ಯೆ :ಎ .ಅಅಪ್ರ71A.199/97 -98, ದಿನಾಂಕ : 17/ 12 /2012. 

ಪ್ರಕಟಣೆ. 


ದಿನಾಂಕ:04 -10 -1997ರಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಬಗ್ಗೆ ದೊರೆತ ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರಿನ ಅಶೋಕನಗರ 
ಪೊಲೀಸ್ ಠಾಣೆಯಿಂದ ಒಬ್ಬ ಆರೋಪಿಯನ್ನು ದಸ್ತಗಿರಿ ಮಾಡಿ ಅಕ್ರಮವಾಗಿ ಕಾಡುಕೋಣದ ಕೊಂಬು ಹಾಗೂ ಮೊಸಳೆ ಚರ್ಮವನ್ನು ಸಾಗಣೆ ಮಾಡಲು 
ಉಪಯೋಗಿಸಿದ್ದ ಫಿಯೇಟ್ ಕಾರು ಸಂಖ್ಯೆ: CNZ - 2937 ಅನ್ನು ಜಪ್ತುಪಡಿಸಿಕೊಂಡು ಕ್ರೈಂ ನಂ . 754 /97 - 98ರಲ್ಲಿ ಪ್ರಕರಣವನ್ನು ದಾಖಲಿಸಿ ಮಾಲು ಸಹಿತ 
ವಾಹನವನ್ನು ಮುಂದಿನ ಕ್ರಮಕ್ಕಾಗಿ ಈ ಕಛೇರಿಯ ವಶಕ್ಕೆ ನೀಡಿರುತ್ತಾರೆ ( ಈ ಕಛೇರಿಯ ವನ್ಯಜೀವಿ ಅಪರಾಧ ಮೊಕದ್ದಮೆ ಸಂಖ್ಯೆ :199 / 997 -98, 
ದಿನಾಂಕ:06 - 02 - 1998). 

- ಸದರಿ ವಾಹನದ ವಾರಸುದಾರರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ , ಬೆಂಗಳೂರು ರವರ ಸಮಕ್ಷಮ ಹಾಜರಾಗದೇ ಇರುವ ಕಾರಣ , ಈ ಕೆಳಗೆ ಮಾಹಿತಿ ನೀಡಿದ ವಾಹನದ ವಾರಸುದಾರರು ಅಥವಾ 
ವಾರಸುದಾರರ ಪರ ವಕೀಲರು ಯಾರಾದರೂ ಇದ್ದಲ್ಲಿ ಈ ಪ್ರಕಟಣೆಯು ಪ್ರಕಟವಾದ ದಿನಾಂಕದಿಂದ 30 (ಮೂವತ್ತು) ದಿವಸದೊಳಗಾಗಿ ಸೂಕ್ತ 
ದಾಖಲಾತಿಗಳೊಂದಿಗೆ ಈ ಪ್ರಾಧಿಕಾರದ ಮುಂದೆ ಹಾಜರಾಗುವುದು. ತಪ್ಪಿದ್ದಲ್ಲಿ ವಾಹನದ ವಾರಸುದಾರರು ಯಾರು ಇಲ್ಲವೆಂದು ಪರಿಗಣಿಸಿ ಕರ್ನಾಟಕ 
ಅರಣ್ಯ ಕಾಯ್ದೆಯಲ್ಲಿನ ಕಲಂಗಳಂತೆ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಮುಂದಿನ ಕ್ರಮ ಜರುಗಿಸಲಾಗುವುದು . ವಾಹನದ ವಿವರ ಈ 
ಕೆಳಕಂಡಂತಿದೆ. 


ಕ್ರ ಸಂ . 


ವನ್ಯಜೀವಿ ಅಪರಾಧ ಸಂಖ್ಯೆ ಮತ್ತು ದಿನಾಂಕ 


ವಾಹನದ ನೋಂದಣಿ ಸಂಖ್ಯೆ 


ವಾಹನದ ಮಾದರಿ 


CN2 - 2937 


Fiat Car 


ಕ್ರೈಂ ನಂ .754 /97 - 98, ದಿನಾಂಕ: 04 -10 - 1997 
ಎಫ್ಓಸಿ ನಂ :1991997 - 98 , ದಿನಾಂಕ:06 - 02 - 1998 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಅರಣ್ಯ ಸಂಚಾರಿ ದಳ, ಬೆಂಗಳೂರು. 


PR1602 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 

೪೩೫ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು. 

ಎಫ್. ಓ.ಸಿ ಸಂಖ್ಯೆ :88/2012 - 13, ದಿನಾಂಕ: 08 / 11 /2012. 
ಸಂಖ್ಯೆ: ಎ . ಅಅಪ್ರ.71A.88 / 12 - 13 , ದಿನಾಂಕ : 29 / 11 / 2012 

ಪತ್ರಿಕಾ ಪ್ರಕಟಣೆ. 
ದಿನಾಂಕ:08 -11- 2012ರಂದು ಬೆಳಗ್ಗೆ ಬೆಂಗಳೂರು ಅರಣ್ಯ ಸಂಚಾರಿ ದಳದ ವ್ಯಾಪ್ತಿಯಲ್ಲಿರುವ ಹಳೇ ಮದ್ರಾಸ್ ರಸ್ತೆ ಅರಣ್ಯ ತನಿಖಾ ಠಾಣೆಯಲ್ಲಿ 
ಸಿಬ್ಬಂದಿ ತಪಾಸಣಾ ಕಾರ್ಯದಲ್ಲಿದ್ದಾಗ ಹೊಸಕೋಟೆಯಿಂದ ಬೆಂಗಳೂರು ಕಡೆಗೆ ಬರುತ್ತಿದ್ದ ನೋಂದಣಿ ಸಂಖ್ಯೆಯ ನಾಮಫಲಕವಿಲ್ಲದ ಮಿನಿ ವಾಹನವನ್ನು 
ತಪಾಸಣೆಗಾಗಿ ನಿಲ್ಲಿಸಲು ಸೂಚಿಸಲಾಗಿ, ವಾಹನವು ನಿಲ್ಲಿಸದೇ ವೇಗವಾಗಿ ಚಲಿಸಿದ ಕಾರಣ, ಸದರಿ ವಾಹನವನ್ನು ಹಿಂಬಾಲಿಸಿ ತಡೆದು ನಿಲ್ಲಿಸಲು 
ಸೂಚಿಸಿದಾಗ ವಾಹನದಲ್ಲಿದ್ದ ಇಬ್ಬರು ಆಸಾಮಿಗಳು ಓಡಿ ಪರಾರಿಯಾಗಿರುತ್ತದೆ. ವಾಹನವನ್ನು ಪರಿಶೀಲಿಸಲಾಗಿ, ವಾಹನದ ಮೇಲ್ಬಾಗದಲ್ಲಿ ಉಪ್ಪಿನ 
ಮೂಟೆಗಳು ತುಂಬಿದ್ದು, ಅದರ ಕೆಳಭಾಗದಲ್ಲಿ ಮರದ ತುಂಡುಗಳಿರುವುದು ಕಂಡುಬಂದಿತು . ನಂತರ ವಾಹನದಲ್ಲಿ ತುಂಬಿದ್ದ ಮರದ ತುಂಡುಗಳನ್ನು 
ಕೂಲಂಕುಶವಾಗಿ ಪರಿಶೀಲಿಸಲಾಗಿ, ಅವು ರಕ್ತಚಂದನ ಮರದ ಜಾತಿಗೆ ಸೇರಿದ್ದು , ಒಟ್ಟು 56 ತುಂಡುಗಳ ಒಟ್ಟು ಅಳತೆ 0 .499 ಘನ ಮೀಟರ್ ಹಾಗೂ 12 
ರಕ್ತಚಂದನ ಮರದ ಬೋಲ್ಡ್ಗಳು ಇರುತ್ತದೆ . ಈ ಕೃತ್ಯವು ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 62, 71ಎ , 79 , 80 ಹಾಗೂ ಕರ್ನಾಟಕ ಅರಣ್ಯ 
ಅಧಿನಿಯಮ 1969ರ ನಿಯಮ 144 ಉಲ್ಲಘಿಸಿರುವ ಕಾರಣ, ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ :88 / 2012 -13 ದಾಖಲಿಸಿ ಟಾಟಾ ಕಂಪನಿಯ 
ಸೂಪರ್ ಏಸ್ ವಾಹನವನ್ನು ಮಾಲು ಸಮೇತ ಸರ್ಕಾರದ ಪರ ಅಮಾನತ್ತುಪಡಿಸಿದೆ. 

ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡಿರುವ ಟಾಟಾ ಕಂಪನಿಯ ಸೂಪರ್ ಏಸ್ ವಾಹನಕ್ಕೆ ನೊಂದಣಿ ಸಂಖ್ಯೆ ನಾಮಫಲಕ ಲಭ್ಯವಿಲ್ಲದ ಕಾರಣ 
ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಪತ್ರ ವ್ಯವಹರಿಸಲು ಸಾಧ್ಯವಿರುವುದಿಲ್ಲ . 

ಆದುದರಿಂದ ಈ ಕೆಳಗೆ ಮಾಹಿತಿ ನೀಡಿರುವ ವಾಹನದ ವಾರಸುದಾರರು ಅಥವಾ ವಾರಸುದಾರರ ಪರ ವಕೀಲರು ಯಾರಾದರೂ ಇದ್ದಲ್ಲಿ ಈ 
ಪ್ರಕಟಣೆಯು ಪ್ರಕಟವಾದ ದಿನಾಂಕದಿಂದ 30 (ಮೂವತ್ತು) ದಿವಸದೊಳಗಾಗಿ ಸೂಕ್ತ ದಾಖಲಾತಿಗಳೊಂದಿಗೆ ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ಹಾಜರಾಗುವುದು. ತಪ್ಪಿದ್ದಲ್ಲಿ ವಾಹನದ ವಾರಸುದಾರರು ಯಾರು ಇಲ್ಲವೆಂದು 
ಪರಿಗಣಿಸಿ ಕರ್ನಾಟಕ ಅರಣ್ಯ ಕಾಯ್ದೆಯಲ್ಲಿನ ಕಲಂಗಳಂತೆ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಮುಂದಿನ ಕ್ರಮ ಜರುಗಿಸಲಾಗುವುದು. 
ವಾಹನದ ವಿವರ ಈ ಕೆಳಕಂಡಂತಿದೆ. 
| ಕ್ರ. ಸಂ . | ಅರಣ್ಯ ಅಪರಾಧ ಸಂಖ್ಯೆ ಮತ್ತು ದಿನಾಂಕ | ವಾಹನದ ನೋಂದಣಿ ಸಂಖ್ಯೆ 

ವಾಹನದ ವಿವರ 
ಸಂಖ್ಯೆ :88 /2012 -13, 

ಲಭ್ಯವಿರುವುದಿಲ್ಲ ಟಾಟಾ ಕಂಪನಿಯ ಸೂಪರ್ ಏಸ್ ವಾಹನ. 
ದಿನಾಂಕ: 08 - 11 - 2012 

TATA Super ACE , 
Engine No.12H0568 - MBH1232 
Chassis No . MAT483139CYH21351 


PR.1572 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಅರಣ್ಯ ಸಂಚಾರಿ ದಳ , ಬೆಂಗಳೂರು. 
ಕೃಷಿ ಮಾರಾಟ ಇಲಾಖೆ 

ಅಧಿಸೂಚನೆ 
ಸಂ :ಕೃಮಾಇ/ 388/ನಿಯವಿ/2012 , ಬೆಂಗಳೂರು, ದಿ: 26 / 01 / 2013 
ಹೊನ್ನಾವರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟಿರುವ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ 
ಹೊನ್ನಾವರ ನಗರಸಭಾ ಪರಿಮಿತಿಯೊಳಗಿನ ಪ್ರದೇಶವನ್ನು ಮಾರುಕಟ್ಟೆ ಎಂದು ಹಾಗೂ ಟೌನ್ ಮುನಿಸಿಪಲ್ ಪರಿಮಿತಿಯೊಳಗೆ ವ್ಯಾಪಾರ ವಹಿವಾಟು 
ನಡೆಯುವ ಪ್ರದೇಶವನ್ನು ಮಾರುಕಟ್ಟೆ ಪ್ರಾಂಗಣ ಎಂದು ಹಾಗೂ ಮೋಜಣಿ ಸಂ : 511 ಮತ್ತು 512ನ್ನು ಒಳಗೊಂಡ 4 ಎಕರೆ 20 ಗುಂಟೆಯ ಸೀಮಾಬದ್ದ 
ಸ್ಥಳವನ್ನು ಮಾರುಕಟ್ಟೆ ಉಪ ಪ್ರಾಂಗಣ ಎಂದು ಕ್ರಮವಾಗಿ ಅಧಿಸೂಚನೆ ಸಂ : ಎಂಡಿ /ಬಿವೈಎಲ್/ 4933/ಆರ್ & ಣ /75 - 76, ದಿ:18 /06 /1975 ಮತು 
ಅಧಿಸೂಚನೆ ಸಂ :ರಾಮಾಇ/389/ನಿಯವಿ/86 , ದಿ:30/09 /1987 ರಲ್ಲಿ ಘೋಷಿಸಲಾಗಿದೆ. ಸದರಿ ಅಧಿಸೂಚನೆಯಲ್ಲಿ ಮಾರುಕಟ್ಟೆ ಪ್ರಾಂಗಣ ಹಾಗೂ 
ಮಾರುಕಟ್ಟೆ ಉಪ ಪ್ರಾಂಗಣಗಳಲ್ಲಿ ವ್ಯವಹರಿಸುವ ಕೃಷಿ ಉತ್ಪನ್ನಗಳನ್ನು ನಿರ್ದಿಷ್ಟಪಡಿಸಲಾಗಿದೆ. 

ಹೊನ್ನಾವರ - ಅರೆಅಂಗಡಿ ರಾಮತೀರ್ಥ ರಸ್ತೆಯ ಪಕ್ಕದಲ್ಲಿರುವ 15 - 33 - 00 ಎಕರೆ ಜಮೀನನ್ನು ಸಮಿತಿಯು ಭೂಸ್ವಾಧೀನ ಪಡಿಸಿಕೊಂಡು 
ಅಧಿಸೂಚಿತ ಕೃಷಿ ಉತ್ಪನ್ನಗಳ ವ್ಯಾಪಾರ ವಹಿವಾಟಿಗಾಗಿ ಮಾರುಕಟ್ಟೆ ಪ್ರಾಂಗಣವನ್ನು ಅಭಿವೃದ್ಧಿಪಡಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದು ಹಾಲಿ 
ಮಾರುಕಟ್ಟೆ ಪ್ರಾಂಗಣ ಹಾಗೂ ಉಪ ಪ್ರಾಂಗಣವನ್ನು ಅಪವರ್ಜಿಸಿ ಅಭಿವೃದ್ಧಿಪಡಿಸಿರುವ ಸಮಿತಿಯ ಸ್ವಂತ ಪ್ರಾಂಗಣಕ್ಕೆ ವ್ಯಾಪಾರ ವಹಿವಾಟನ್ನು 
ಸ್ಥಳಾಂತರಗೊಳಿಸಲು ಉದ್ದೇಶಿಸಿದೆ. 

ಆದ್ದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಪ್ರಕರಣ 6ರ ಉಪ 
ಪ್ರಕರಣ 3 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕದಲ್ಲಿ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾಗಿರುವ ಎಸ್. ಶಂಕರನಾರಾಯಣ ಆದ 


೪೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


ಭಾಗ - ೩ 


ನಾನು ಹೊನ್ನಾವರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟಿರುವ ಈ ಕೆಳಗೆ ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ 
ನಿಯಂತ್ರಣಕ್ಕಾಗಿ ಹೊನ್ನಾವರ ಪಟ್ಟಣ ಪುರಸಭಾ ಪರಿಮಿತಿಯೊಳಗಿರುವ ಪ್ರದೇಶವನ್ನು ಮಾರುಕಟ್ಟೆ ಎಂದು ಮತ್ತು ಈ ಕೆಳಕಂಡಂತೆ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿರುವ ಸ್ಥಳವನ್ನು ಮಾರುಕಟ್ಟೆ ಪ್ರಾಂಗಣವೆಂದುಘೋಷಿಸಲು ಈ ಮೂಲಕ ಪ್ರಕಟಿಸಿದ್ದೇನೆ. 

ಕೃಷಿ ಉತ್ಪನ್ನಗಳು 
1. ಜಾನುವಾರುಗಳು, 2, ಮೇಕೆಗಳು, 3. ಕುರಿಗಳು, 4. ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5 . ಎಲ್ಲಾ ಹೂ .ಗಳು, 6.ಸಜ್ಜೆ , 7.ಜವೆ ಗೋಧಿ, 
8.ಜೋಳ, 9.ಕಂಬು, 10. ಮೆಕ್ಕೆಜೋಳ, 11.ನವಣೆ, 12 . ಭತ್ತ, 13. ರಾಗಿ, 14 . ಅಕ್ಕಿ 15 .ಸಾಮೆ ( ಸಾವೆ), 16.ಗೋಧಿ, 17 .ಅಂಟುವಾಳ, 18 . ಬೊಂಬು, 19 . ಬೆತ್ತ, 
20.ಹಿಪ್ಪೆಬೀಜ, 21. ಹೊಂಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ , 24 . ಹುಣಸೇಹಣ್ಣು, 25. ಹುಣಸೇಬೀಜ, 26.ಸೇಬು, 27. ಬಾಳೆಹಣ್ಣು, 
28.ಬೋರೆಹಣ್ಣು, 29. ಹುಳಿಹಣ್ಣುಗಳು, 30. ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು), 32 . ದ್ರಾಕ್ಷಿ, 33.ಹಲಸಿನಹಣ್ಣು, 34.ಜಂಬುನೇರಳೆಹಣ್ಣು, 
35. ನಿಂಬೆಹಣ್ಣು, 36.ಕರಬೂಜ, 37. ಮಾವಿನಹಣ್ಣು, 38 .ಮೂಸಂಬಿ , 39 . ಮರಸೇಬು, 40.ಪೈನಾಪಲ್ ( ಅನಾನಸ್ ), 41. ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 
42 .ದಾಳಿಂಬೆಹಣ್ಣು, 43.ಸಪೋಟಾ, 44 .ಸಿದ್ದೋಟ, 45.ಕಿತ್ತಳೆ , 46 .ಕಲ್ಲಂಗಡಿ, 47. ನೆಲಗಡಲೆ( ಶೇಂಗಾ) (ಕಾಯಿ ಮತ್ತು ಬೀಜ), 48. ಹರಳುಬೀಜ, 
49. ಹತ್ತಿಬೀಜ, 50. ಅಗಸೆಬೀಜ, 51. ಸಾಸುವೆ, 52. ಹುಚ್ಚೆಳ್ಳು, 53.ಕುಸುಬೆ, 54. ಎಳ್ಳು , 55 .ಸೂರ್ಯಕಾಂತಿಬೀಜ, 56. 

ಸೋಯಾಬಿನ್ , 57.ಅಡಿಕೆ, 
58.ಗೋಡಂಬಿಬೀಜ, 59 .ಒಣಮೆಣಸಿನಕಾಯಿ , 60.ತೆಂಗಿನಕಾಯಿ , 61.ಕೊಬ್ಬರಿ, 62.ಕೊತ್ತಂಬರಿಬೀಜ ( ಧನಿಯಾ), 63.ಬೆಳ್ಳುಳ್ಳಿ, 64.ಶುಂಠಿ, 65. ಮೆಂತ್ಯ, 
66.ಕಾಳುಮೆಣಸು, 67. ಅರಿಶಿನ, 68. ಅಲಸಂದೆ( ಇಡೀ ಮತ್ತು ಒಡೆದ), 69.ಅವರೆ ( ಇಡೀ ಮತ್ತು ಒಡೆದ), 70 , ಕಡಲೆ ( ಇಡೀ ಮತ್ತು ಒಡೆದ), 71 .ಉದ್ದು 
(ಇಡೀ ಮತ್ತು ಒಡೆದ), 72. ಬುಲ್ಲರ್ ( ಇಡೀ ಮತ್ತು ಒಡೆದ ), 73 . ಹೆಸರು ( ಇಡೀ ಮತ್ತು ಒಡೆದ), 74. ಹುರುಳಿ, 75. ಲಾಕ್ ( ಇಡೀ ಮತ್ತು ಒಡೆದ), 
76.ಮಡಿಕೆ (ಮಟಕಿ) ( ಇಡೀ ಮತ್ತು ಒಡೆದ), 77. ಚೆನ್ನಂಗಿ ( ಮಸೂರಿ) ( ಇಡೀ ಮತ್ತು ಒಡೆದ), 78.ಬಟಾಣಿ, 79 .ತೊಗರಿ ( ಇಡೀ ಮತ್ತು ಒಡೆದ), 
80.ಮೋತ್ (ಇಡೀ ಮತ್ತು ಒಡೆದ), 81. ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) ಗರ್ಕಿನ್ ಹೊರತುಪಡಿಸಿ), 82.ಕಾಯಿಗಳು, 83. ಹಸಿರುಮೆಣಸಿನಕಾಯಿ , 
84.ಈರುಳ್ಳಿ, 85.ಆಲೂಗಡ್ಡೆ, 86 .ಸುವರ್ಣಗೆಡ್ಡೆ, 87. ಸಿಹಿಗೆಣಸು ( ಗೆಣಸು), 88.ಟೊಮ್ಯಾಟೋ , 89.ವೀಳ್ಯದೆಲೆ, ೨೦. ಬೆಲ್ಲ, 91.ತೆಂಗಿನಕಡ್ಡಿ, 92.ಒಣದ್ರಾಕ್ಷಿ, 

" ಅನುಸೂಚಿ : 
ಹೊನ್ನಾವರ ಪಟ್ಟಣ ಪುರಸಭಾ ಪರಿಮಿತಿಯೊಳಗಿರುವ ಹೊನ್ನಾವರ- ರಾಮ ತೀರ್ಥ ರಸ್ತೆ ಪಕ್ಕದಲ್ಲಿರುವ ಸಮಿತಿಗೆ ಸೇರಿದ 15 - 33 - 00 ಎಕರೆ 
ಜಮೀನಿನ ಈ ಕೆಳಗಿನ ಸೀಮಾಬದ್ದ ಸ್ಥಳ. 

ಪೂರ್ವಕ್ಕೆ : ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಕ್ಷೇತ್ರ 
ಪಶ್ಚಿಮಕ್ಕೆ : ಹೊನ್ನಾವರ - ಅರೆಅಂಗಡಿ ರಸ್ತೆ. 
ದಕ್ಷಿಣಕ್ಕೆ : ಖಾಸಗಿಯವರ ರಸ್ತೆ . 
ಉತ್ತರಕ್ಕೆ : ಶ್ರೀ ಬಲಿ ಮನೆಯವರ ಮನೆತನಕ್ಕೆ ಸೇರಿದ ಮಾಲ್ಕಿ ಭೂಕ್ಷೇತ್ರ. 

ಮೇಲಿನ ಉದ್ದೇಶಿತ ಪ್ರಸ್ತಾವಕ್ಕೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 
3 ರನ್ವಯ ಆಕ್ಷೇಪಣೆ / ಸಲಹೆಗಳನ್ನು ಆಹ್ವಾನಿಸಿದ್ದು, ಯಾವುದೇ ಆಕ್ಷೇಪಣೆಗಳು / ಸಲಹೆಗಳು ಇದ್ದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟವಾದ ದಿನಾಂಕದಿಂದ ಅಥವಾ ಕನ್ನಡ ದಿನಪತ್ರಿಕೆಯಲ್ಲಿ ಯಾವುದರಲ್ಲಿ ತಡವಾಗಿ ಪ್ರಕಟವಾಗುವುದೋ ಆ ದಿನಾಂಕದಿಂದ 32 ದಿವಸದೊಳಗಾಗಿ 
ಕಳುಹಿಸಿಕೊಟ್ಟಲ್ಲಿ ಕೃಷಿ ಮಾರಾಟ ನಿರ್ದೇಶಕರು ಪರಿಶೀಲಿಸುವರು. ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, 
ನಂ .16, 2ನೇ ರಾಜಭವನ ರಸ್ತೆ, ಪಿ . ಬಿ. ನಂ .5309 , ಬೆಂಗಳೂರು- 01 ಇವರ ವಿಳಾಸಕ್ಕೆ ಕಳುಹಿಸಿಕೊಡಬಹುದು. 


PR104 


ನಿರ್ದೆಶಕರು 


